KA / BG- GPO /2515/WPP47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೧೭, ೨೦೦೯ ( ಭಾದ್ರಪದ ೨೬ , ಶಕ ವರ್ಷ ೧೯೩೧) | ಸಂಚಿಕೆ ೩೮ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ ಪತ್ರ 
ನಂ: ಎಲ್ . ಆರ್.ಎಫ್ ( ಎನ್ )(109)ಸಿ.ಆರ್:1/ 09 - 10, ಬೆಂಗಳೂರು, ದಿನಾಂಕ: 16ನೇ ಜುಲೈ 2009 
ವಿಷಯ : ಶ್ರೀ ಜೋಸೆಫ್ ಥಾಮಸ್, ನಂ .542, ಸೆಕ್ಟರ್ ಬಿ, 9ನೇ ಮೈನ್, 10ನೇ ಬಿ ಕ್ರಾಸ್ , ಯಲಹಂಕ ಉಪನಗರ , 

ಬೆಂಗಳೂರು- 560064 ರವರು ಬೆಂಗಳೂರು ಉತ್ತರ ತಾಲ್ಲೂಕು, ದಾಸನಪುರ ಹೋಬಳಿ, ಹುಸ್ಕೂರು 
ಗ್ರಾಮದ ಸ. ನಂ . 178, ಬ್ಲಾಕ್ 2 ರಲ್ಲಿ 0 - 20 ಗುಂಟೆ ಕೃಷಿ ಜಮೀನನ್ನು ಹೊಂದಲು ಕರ್ನಾಟಕ ಭೂ 

ಸುಧಾರಣೆ ಕಾಯ್ದೆ ಕಲಂ 109 ರಡಿ ಅನುಮತಿಕೋರಿರುವ ಬಗ್ಗೆ. 
ಉಲ್ಲೇಖ: ವಿಶೇಷ ಜಿಲ್ಲಾಧಿಕಾರಿಗಳು, ಜಾರಿದಳ ಮತ್ತು ಅ.ನಿ.ತಡೆ ಸೆಲ್ ಬೆಂಗಳೂರು ರವರ ಪತ್ರ 

ಸಂ .ವಿ. ಜಿ.( ಜಾ. ದ), ಬೆಂಗಳೂರು ಪತ್ರ ಸಂಖ್ಯೆ: ಸಂ .ವಿ. ಜಿ/ ಜಾದ/ ಹರಾಜು:8 /07 - 08 , ದಿನಾಂಕ : ೨.6.2009 

ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ, 
ಶ್ರೀ ಜೋಸೆಫ್ ಥಾಮಸ್, ನಂ .542, ಸೆಕ್ಟರ್ ಬಿ, 9ನೇ ಮೈನ್, 10ನೇ ಬಿ ಕ್ರಾಸ್ , ಯಲಹಂಕ ಉಪನಗರ, 
ಬೆಂಗಳೂರು-560064 ರವರು ಬೆಂಗಳೂರು ಉತ್ತರ ತಾಲ್ಲೂಕು, ದಾಸನಪುರ ಹೋಬಳಿ, ಹುಸ್ಕೂರು ಗ್ರಾಮದ ಸ. ನಂ . 178 , 
ಬ್ಲಾಕ್ 2 ರಲ್ಲಿ 0 - 20 ಗುಂಟೆ ಕೃಷಿ ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಹೊಂದಲು 
ಮಾಡಿರುವ ಬೇಡಿಕೆ ಹಾಗೂ ವಿಶೇಷ ಜಿಲ್ಲಾಧಿಕಾರಿಗಳು, ಜಾರಿದಳ ಮತ್ತು ಅ. ನಿ. ತಡೆ ಸೆಲ್ ಬೆಂಗಳೂರು ರವರ ಪತ್ರ 
ಸಂ . ವಿ. ಜಿ.( ಜಾ . ದ), ಬೆಂಗಳೂರು ರವರ ಪತ್ರದ ನಂ : ಸಂ . ವಿ. ಜಿ/ ಜಾದ/ ಹರಾಜು:8/ 07 - 08, ದಿನಾಂಕ:9.6.2009 ರಲ್ಲಿ ನೀಡಿದ 
ಮಾಹಿತಿ ಅನುಸರಿಸಿ ಪ್ರಸ್ತಾವಿತ ಹುಸ್ಕೂರು ಗ್ರಾಮದ ಸ. ನಂ . 178, ಬ್ಲಾಕ್ 2 ರಲ್ಲಿ 0 - 20 ಗುಂಟೆ ಕೃಷಿ ಜಮೀನನ್ನು 
ಹೊಂದಲು ಅವರಿಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 109 (IV ) ರಡಿ ಅನುಮತಿ ನೀಡಲು ಶಿಫಾರಸ್ಸು 
ಮಾಡಿರುತ್ತಾರೆ. 

ಅರ್ಜಿದಾರರು ಪ್ರಸ್ತಾವಿತ ಜಮೀನನ್ನು ಸರ್ಕಾರಿ ಹರಾಜಿನಿಂದ ಪಡೆದಿರುತ್ತಾರೆ. ಪ್ರಸ್ತಾವಿತ ಜಮೀನು ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ ( ಪಿ. ಟಿ.ಸಿ.ಎಲ್) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ ಇನ್ನಿತರ ಪರಭಾರೆ 
ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 


( ೧೦೧೭ ) 


೧೦೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

ಭಾಗ - ೬ 
ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995 ರ ಪ್ರಕಾರ ಕಲಂ 109 (IV ) ಮತ್ತು ಕರ್ನಾಟಕ ಭೂ ಸುಧಾರಣೆ 
ತಿದ್ದುಪಡಿ ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ಉತ್ತರ ತಾಲ್ಲೂಕು, 
ದಾಸನಪುರ ಹೋಬಳಿ, ಹುಸ್ಕೂರು ಗ್ರಾಮದ ಸ. ನಂ . 178, ಬ್ಲಾಕ್ 2 ರಲ್ಲಿ 0 - 20 ಗುಂಟೆ ಜಮೀನನ್ನು ಶ್ರೀ ಜೋಸೆಫ್ 
ಥಾಮಸ್, ನಂ .542, ಸೆಕ್ಸರ್ ಬಿ , 9ನೇ ಮೈನ್, 10ನೇ ಬಿ ಕ್ರಾಸ್, ಯಲಹಂಕ ಉಪನಗರ , ಬೆಂಗಳೂರು- 560064 ರವರಿಗೆ 
ಹೊಂದಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 109 (IV ) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ವ್ಯಶಾಇ 47 ಶಾಸನ 2001 ಬೆಂಗಳೂರು, ದಿನಾಂಕ: 23. 04. 2003 ಹಾಗೂ ಸರ್ಕಾ 
ಎಲ್.ಆರ್. ಎಂ .2008, ದಿನಾಂಕ: 31.5.2008 ರ ನಿರ್ದೇಶನದಂತೆ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 
1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಹೊಂದಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 

ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2 . ಸದರಿ ಜಮೀನು ಸಿ. ಡಿ. ಪಿ ಪ್ರಕಾರ ಕೃಷಿ ವಲಯದಲ್ಲಿ ಬರುತ್ತಿದ್ದು, ಇದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 

ಅನುಮತಿ ಪಡೆಯದೆ ಹಾಗೂ ಅನ್ಯಕಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 

ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 
4. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ. ಡಿ. ಪಿ, ಓ. ಡಿ. ಪಿ ಮತ್ತು ಹಸಿರು ವಲಯ 

ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು . 
5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 

ಪ್ರಸ್ತಾಪಿತ ಭೂಮಿಯನ್ನು ಋಣ ಮುಕ್ತವಾಗಿಸಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 
6, ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲಂ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ 
ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

- ಹೆಚ್ . ರಾಮಾಂಜನೇಯ | 
ಪಿ .ಆರ್, 360 

ವಿಶೇಷ ಜಿಲ್ಲಾಧಿಕಾರಿಗಳು ( ಕಂ ), ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ ಪತ್ರ 
ನಂ : ಎಲ್. ಆರ್.ಎಫ್( ಎನ್ . ಎ)(109) ಸಿ.ಆರ್:1 / 09 - 10, ಬೆಂಗಳೂರು, ದಿನಾಂಕ: 8ನೇ ಜುಲೈ 2009 
ವಿಷಯ : ಡಾ :ಎ . ಜಿ.ಕೆ. ವೆಂಕಟೇಶ್, ನಂ .48 / , 4ನೇ ಎ ಕ್ರಾಸ್, ಪೈಪ್‌ಲೈನ್ ರೋಡ್, ವಿಜಯನಗರ, 

ಬೆಂಗಳೂರು-560040 ರವರು ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ, ಬೇಗಿಹಳ್ಳಿ ಗ್ರಾಮದ ಸ. ನಂ . 115 
ರಲ್ಲಿ 0 - 14 ಗುಂಟೆ ಜಮೀನನ್ನು ಹೊಂದಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ 

ಅನುಮತಿ ಕೋರಿರುವ ಬಗ್ಗೆ, 
ಉಲ್ಲೇಖ: ವಿಶೇಷ ಜಿಲ್ಲಾಧಿಕಾರಿಗಳು, ಜಾರಿದಳ ಮತ್ತು ಅ. ನಿ.ತಡೆ ಸೆಲ್ ಬೆಂಗಳೂರು ರವರ ಪತ್ರ 

ಸಂ . ವಿ. ಜಿ.( ಜಾ . ದ), ಬೆಂಗಳೂರು ಪತ್ರ ಸಂಖ್ಯೆ: ಸಂ . ವಿ. ಜಿ( ಅ) ಸಿ.ಆರ್:40/07 - 08, ದಿನಾಂಕ: 26.5.2009 

ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ. 
ಡಾ : ಎ. ಜಿ. ಕೆ. ವೆಂಕಟೇಶ್, ನಂ .48/1, 4ನೇ ಎ ಕ್ರಾಸ್ , ಪೈಪ್‌ಲೈನ್ ರೋಡ್, ವಿಜಯನಗರ, ಬೆಂಗಳೂರು- 560040 
ರವರು ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ, ಬೇಗಿಹಳ್ಳಿ ಗ್ರಾಮದ ಸ. ನಂ . 115 ರಲ್ಲಿ 0 -14 ಗುಂಟೆ ಜಮೀನನ್ನು 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಹೊಂದಲು ಮಾಡಿರುವ ಬೇಡಿಕೆ ಹಾಗೂ ವಿಶೇಷ ಜಿಲ್ಲಾಧಿಕಾರಿಗಳು, 
ಜಾರಿದಳ ಮತ್ತು ಅ. ನಿ. ತಡೆ ಸೆಲ್ ಬೆಂಗಳೂರು ರವರ ಪತ್ರ ಸಂ . ವಿ . ಜಿ.( ಜಾ . ದ), ಬೆಂಗಳೂರು ರವರ ಪತ್ರದ ನಂ : 
ಸಂ . ವಿ. ಜಿ( ಅ) ಸಿ.ಆರ್:40/ 07 - 08 , ದಿನಾಂಕ:26 .5.2009 ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಪ್ರಸ್ತಾವಿತ ಬೇಗಿಹಳ್ಳಿ ಗ್ರಾಮದ 
ಸ. ನಂ . 115 ರಲ್ಲಿ 0 -14 ಗುಂಟೆ ಜಮೀನನ್ನು ಹೊಂದಲು ಅವರಿಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 109 
( IV ) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

೧೦೧೯ 
ಅರ್ಜಿದಾರರು ಪ್ರಸ್ತಾವಿತ ಜಮೀನನ್ನು ಸರ್ಕಾರಿ ಹರಾಜಿನಿಂದ ಪಡೆದಿರುತ್ತಾರೆ. ಪ್ರಸ್ತಾವಿತ ಜಮೀನು ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ ( ಪಿ. ಟಿ.ಸಿ.ಎಲ್) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ ಇನ್ನಿತರ ಪರಭಾರೆ 
ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995 ರ ಪ್ರಕಾರ ಕಲಂ 109 (IV ) ಮತ್ತು ಕರ್ನಾಟಕ ಭೂ ಸುಧಾರಣೆ 
ತಿದುಪಡಿ ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 80ಕೆ ವಿನಾಯಿ ನೀಡಿ ಆನೇಕಲ್ 

ವಿನಾಯ್ತಿ ನೀಡಿ ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ, 
ಬೇಗಿಹಳ್ಳಿ ಗ್ರಾಮದ ಸ. ನಂ . 115 ರಲ್ಲಿ 0 - 14 ಗುಂಟೆ ಜಮೀನನ್ನು ಡಾ : ಎ . ಜಿ .ಕೆ. ವೆಂಕಟೇಶ್, ನಂ .48 , 4ನೇ ಎ ಕ್ರಾಸ್, 
ಪೈಪ್‌ಲೈನ್ ರೋಡ್, ವಿಜಯನಗರ, ಬೆಂಗಳೂರು- 560040 ರವರಿಗೆ ಹೊಂದಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 
ರ ಕಲಂ 109 (IV ) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ವ್ಯಶಾಇ 47 ಶಾಸನ 2001 ಬೆಂಗಳೂರು, 
ದಿನಾಂಕ: 23 . 04 .2003 ಹಾಗೂ ಸರ್ಕಾರದ ಪತ್ರ ಆರ್. ಡಿ.6 ಎಲ್. ಆರ್. ಎಂ . 2008, ದಿನಾಂಕ: 31.5.2008 ರ 
ನಿರ್ದೇಶನದಂತೆ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 
1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಹೊಂದಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 

ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕ 
2. ಸದರಿ ಜಮೀನು ಸಿ.ಡಿ. ಪಿ ಪ್ರಕಾರ ಕೃಷಿ ವಲಯದಲ್ಲಿ ಬರುತ್ತಿದ್ದು , ಇದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 

ಅನುಮತಿ ಪಡೆಯದೆ ಹಾಗೂ ಅನ್ಯಕಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 

ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 
4. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ. ಡಿ. ಪಿ, ಓ. ಡಿ. ಪಿ ಮತ್ತು ಹಸಿರು ವಲಯ 

ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 
5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 

ಪ್ರಸ್ತಾಪಿತ ಭೂಮಿಯನ್ನು ಋಣ ಮುಕ್ತವಾಗಿಸಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 
6, ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲಂ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ 
ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ಹೆಚ್. ರಾಮಾಂಜನೇಯ 
ಪಿ . ಆರ್ , 361 

ವಿಶೇಷ ಜಿಲ್ಲಾಧಿಕಾರಿಗಳು ( ಕಂ ), ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ ಪತ್ರ 
ನಂ : ಎಲ್.ಆರ್.ಎಫ್( ಎ)(109 ) ಸಿ. ಆ‌ :2/ 09 -10, ಬೆಂಗಳೂರು, ದಿನಾಂಕ: 8ನೇ ಜುಲೈ 2009 
ವಿಷಯ : ಡಾ:ಎ. ಜಿ.ಕೆ. ವೆಂಕಟೇಶ್, ನಂ . 48 , 4ನೇ ಎ ಕ್ರಾಸ್ , ಪೈಪ್‌ಲೈನ್ ರೋಡ್, ವಿಜಯನಗರ , 

ಬೆಂಗಳೂರು-560040 ರವರು ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ, ಕಾಡುಜಕ್ಕನಹಳ್ಳಿ ಗ್ರಾಮದ 
ಸ. ನಂ . 121 ರಲ್ಲಿ 1 - 25 ಎಕರೆ:ಗುಂಟೆ ಜಮೀನನ್ನು ಹೊಂದಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 

ಕಲಂ 109 ರಡಿ ಅನುಮತಿ ಕೋರಿರುವ ಬಗ್ಗೆ. 
ಉಲ್ಲೇಖ: ವಿಶೇಷ ಜಿಲ್ಲಾಧಿಕಾರಿಗಳು, ಜಾರಿದಳ ಮತ್ತು ಅ. ನಿ.ತಡೆ ಸೆಲ್ ಬೆಂಗಳೂರು ರವರ ಪತ್ರ 

ಸಂ . ವಿ. ಜಿ.( ಜಾ . ದ), ಬೆಂಗಳೂರು ಪತ್ರ ಸಂಖ್ಯೆ: ಸಂ . ವಿ. ಜಿ ( ಅ) ಸಿ.ಆರ್:44/07 - 08, ದಿನಾಂಕ : 26.5. 2009 

ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ . 
ಡಾ : ಎ. ಜಿ. ಕೆ. ವೆಂಕಟೇಶ್, ನಂ .48/1, 4ನೇ ಎ ಕ್ರಾಸ್ , ಪೈಪ್‌ಲೈನ್ ರೋಡ್, ವಿಜಯನಗರ, ಬೆಂಗಳೂರು- 560040 
ರವರು ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ , ಕಾಡುಜಕ್ಕನಹಳ್ಳಿ ಗ್ರಾಮದ ಸ. ನಂ . 121 ರಲ್ಲಿ 1 - 25 ಎಕರೆ:ಗುಂಟೆ 
ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಹೊಂದಲು ಮಾಡಿರುವ ಬೇಡಿಕೆ ಹಾಗೂ ವಿಶೇಷ 
ಜಿಲ್ಲಾಧಿಕಾರಿಗಳು, ಜಾರಿದಳ ಮತ್ತು ಅ.ನಿ.ತಡೆ ಸೆಲ್ ಬೆಂಗಳೂರು ರವರ ಪತ್ರ ಸಂ . ವಿ. ಜಿ.( ಜಾ . ದ), ಬೆಂಗಳೂರು ರವರ ಪತ್ರದ 
ನಂ : ಸಂ . ವಿ. ಜಿ( ಅ) ಸಿ.ಆರ್:44/07 - 08 , ದಿನಾಂಕ :26 .5.2009 ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಪ್ರಸ್ತಾವಿತ ಕಾಡುಜಕ್ಕನಹಳ್ಳಿ 


೧೦೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

ಭಾಗ - ೬ 
ಗ್ರಾಮದ ಸ. ನಂ . 121 ರಲ್ಲಿ 1 - 25 ಎಕರೆ:ಗುಂಟೆ ಜಮೀನನ್ನು ಹೊಂದಲು ಅವರಿಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 
ರ ಕಲಂ 109 (IV ) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಅರ್ಜಿದಾರರು ಪ್ರಸ್ತಾವಿತ ಜಮೀನು ಸರ್ಕಾರಿ ಹರಾಜಿನಿಂದ ಪಡೆದಿರುತ್ತಾರೆ. ಪ್ರಸ್ತಾವಿತ ಜಮೀನು ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ ( ಪಿ. ಟಿ. ಸಿ.ಎಲ್) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ ಇನ್ನಿತರ ಪರಭಾರೆ 
ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995 ರ ಪ್ರಕಾರ ಕಲಂ 109 (IV ) ಮತ್ತು ಕರ್ನಾಟಕ ಭೂ ಸುಧಾರಣೆ 
ತಿದ್ದುಪಡಿ ಕಾಯಿದೆ 1961 ಕಲಂ 63, 79ಎ , 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಆನೇಕಲ್ ತಾಲ್ಲೂಕು, ಜಿಗಣಿ ಹೋಬಳಿ, 
ಕಾಡುಜಕ್ಕನಹಳ್ಳಿ ಗ್ರಾಮದ ಸ. ನಂ . 121 ರಲ್ಲಿ 1 - 25 ಎಕರೆ: ಗುಂಟೆ ಜಮೀನನ್ನು ಡಾ : ಎ. ಜಿ.ಕೆ. ವೆಂಕಟೇಶ್, ನಂ .48/1, 4ನೇ ಎ 
ಕ್ರಾಸ್, ಪೈಪ್‌ಲೈನ್ ರೋಡ್, ವಿಜಯನಗರ, ಬೆಂಗಳೂರು-560040 ರವರಿಗೆ ಹೊಂದಲು ಕರ್ನಾಟಕ ಭೂ ಸುಧಾರಣೆ 
ಕಾಯ್ದೆ 1961 ರ ಕಲಂ 109 (IV ) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ವ್ಯಶಾಇ 47 ಶಾಸನ 2001 
ಬೆಂಗಳೂರು, ದಿನಾಂಕ: 23.04.2003 ಹಾಗೂ ಸರ್ಕಾರದ ಪತ್ರ ಆರ್. ಡಿ .6 ಎಲ್. ಆರ್. ಎಂ . 2008 , ದಿನಾಂಕ: 31.5.2008 ರ 
ನಿರ್ದೇಶನದಂತೆ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 
1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಹೊಂದಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 

ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2. ಸದರಿ ಜಮೀನು ಸಿ. ಡಿ. ಪಿ ಪ್ರಕಾರ ಕೃಷಿ ವಲಯದಲ್ಲಿ ಬರುತ್ತಿದ್ದು, ಇದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 

ಅನುಮತಿ ಪಡೆಯದೆ ಹಾಗೂ ಅನ್ಯಕಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
- ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 

ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 
4. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ. ಡಿ. ಪಿ , ಒ . ಡಿ. ಪಿ ಮತ್ತು ಹಸಿರು ವಲಯ 

ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 
5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 

ಪ್ರಸ್ತಾಪಿತ ಭೂಮಿಯನ್ನು ಋಣ ಮುಕ್ತವಾಗಿಸಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 
6. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲಂ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ 
ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

- ಹೆಚ್ . ರಾಮಾಂಜನೇಯ 
ಪಿ . ಆರ್ . 362 

ವಿಶೇಷ ಜಿಲ್ಲಾಧಿಕಾರಿಗಳು ( ಕಂ ), ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ ಪತ್ರ 
ನಂ : ಎಲ್.ಆರ್.ಎಫ್ ( ಎ)(109) ಸಿ. ಆ‌ :3 /09 - 10 , ಬೆಂಗಳೂರು, ದಿನಾಂಕ: 8ನೇ ಜುಲೈ 2009 
ವಿಷಯ : ಡಾ : ಎ. ಜಿ .ಕೆ. ವೆಂಕಟೇಶ್, ನಂ .48/ , 4ನೇ ಎ ಕ್ರಾಸ್, ಪೈಪ್‌ಲೈನ್ ರೋಡ್, ವಿಜಯನಗರ, 

ಬೆಂಗಳೂರು-560040 ರವರು ಆನೇಕಲ್ ತಾಲ್ಲೂಕು, ಅತ್ತಿಬೆಲೆ ಹೋಬಳಿ, ಬಿದರಗುಪ್ಪೆ ಗ್ರಾಮದ ಸ. ನಂ . 
71 ರಲ್ಲಿ 0 - 21 ಗುಂಟೆ ಜಮೀನನ್ನು ಹೊಂದಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ 

ಅನುಮತಿ ಕೋರಿರುವ ಬಗ್ಗೆ . 
ಉಲ್ಲೇಖ: ವಿಶೇಷ ಜಿಲ್ಲಾಧಿಕಾರಿಗಳು, ಜಾರಿದಳ ಮತ್ತು ಅ . ನಿ.ತಡೆ ಸೆಲ್ ಬೆಂಗಳೂರು ರವರ ಪತ್ರ 

ಸಂ . ವಿ . ಜಿ.( ಜಾ . ದ), ಬೆಂಗಳೂರು ಪತ್ರ ಸಂಖ್ಯೆ: ಸಂ . ವಿ. ಜಿ( ಅ) ಸಿ. ಆರ್:41 /07 - 08 , ದಿನಾಂಕ: 27.5 .2009 

ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ. 
ಡಾ : ಎ. ಜಿ.ಕೆ. ವೆಂಕಟೇಶ್, ನಂ .48 , 4ನೇ ಎ ಕ್ರಾಸ್ , ಪೈಪ್‌ಲೈನ್ ರೋಡ್, ವಿಜಯನಗರ , ಬೆಂಗಳೂರು-560040 
ರವರು ಆನೇಕಲ್ ತಾಲ್ಲೂಕು, ಅತ್ತಿಬೆಲೆ ಹೋಬಳಿ , ಬಿದರಗುಪ್ಪೆ ಗ್ರಾಮದ ಸ. ನಂ . 71 ರಲ್ಲಿ 0 - 21 ಗುಂಟೆ ಜಮೀನನ್ನು 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಹೊಂದಲು ಮಾಡಿರುವ ಬೇಡಿಕೆ ಹಾಗೂ ವಿಶೇಷ ಜಿಲ್ಲಾಧಿಕಾರಿಗಳು, 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

೧೦೨೧ 
ಜಾರಿದಳ ಮತ್ತು ಅ.ನಿ .ತಡೆ ಸೆಲ್ ಬೆಂಗಳೂರು ರವರ ಪತ್ರ ಸಂ . ವಿ . ಜಿ.( ಜಾ . ದ), ಬೆಂಗಳೂರು ರವರ ಪತ್ರದ ನಂ : 
ಸಂ . ವಿ. ಜಿ( ಅ) ಸಿ.ಆರ್: 41/ 07 - 08, ದಿನಾಂಕ: 27.5.2009 ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಪ್ರಸ್ತಾವಿತ ಬಿದರಗುಪ್ಪೆ ಗ್ರಾಮದ 
ಸ. ನಂ . 71 ರಲ್ಲಿ 0 - 21 ಗುಂಟೆ ಜಮೀನನ್ನು ಹೊಂದಲು ಅವರಿಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 109 
(IV) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಅರ್ಜಿದಾರರು ಪ್ರಸ್ತಾವಿತ ಜಮೀನನ್ನು ಸರ್ಕಾರಿ ಹರಾಜಿನಿಂದ ಪಡೆದಿರುತ್ತಾರೆ. ಪ್ರಸ್ತಾವಿತ ಜಮೀನು ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ ( ಪಿ. ಟಿ.ಸಿ.ಎಲ್) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ ಇನ್ನಿತರ ಪರಭಾರೆ 
ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995 ರ ಪ್ರಕಾರ ಕಲಂ 109 (IV ) ಮತ್ತು ಕರ್ನಾಟಕ ಭೂ ಸುಧಾರಣೆ 
ತಿದ್ದುಪಡಿ ಕಾಯಿದೆ 1961 ಕಲಂ 63, 79ಎ , 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಆನೇಕಲ್ ತಾಲ್ಲೂಕು, ಅತ್ತಿಬೆಲೆ 
ಹೋಬಳಿ, ಬಿದರಗುಪ್ಪೆ ಗ್ರಾಮದ ಸ. ನಂ . 71 ರಲ್ಲಿ 0 - 21 ಗುಂಟೆ ಜಮೀನನ್ನು ಡಾ :ಎ. ಜಿ.ಕೆ. ವೆಂಕಟೇಶ್, ನಂ .48 , 4ನೇ ಎ 
ಕ್ರಾಸ್ , ಪೈಪ್‌ಲೈನ್ ರೋಡ್, ವಿಜಯನಗರ, ಬೆಂಗಳೂರು- 560040 ರವರಿಗೆ ಹೊಂದಲು ಕರ್ನಾಟಕ ಭೂ ಸುಧಾರಣೆ 
ಕಾಯ್ದೆ 1961 ರ ಕಲಂ 109 (IV ) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ವ್ಯಶಾಇ 47 ಶಾಸನ 2001 
ಬೆಂಗಳೂರು, ದಿನಾಂಕ: 23.04.2003 ಹಾಗೂ ಸರ್ಕಾರದ ಪತ್ರ ಆರ್. ಡಿ .6 ಎಲ್. ಆರ್. ಎಂ . 2008, ದಿನಾಂಕ: 31.5.2008 ರ 
ನಿರ್ದೇಶನದಂತೆ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 
1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಹೊಂದಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 

ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2. ಸದರಿ ಜಮೀನು ಸಿ.ಡಿ. ಪಿ ಪ್ರಕಾರ ಕೃಷಿ ವಲಯದಲ್ಲಿ ಬರುತ್ತಿದ್ದು , ಇದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 

ಅನುಮತಿ ಪಡೆಯದೆ ಹಾಗೂ ಅನ್ಯಕಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ . 
3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 

ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 
4. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ. ಡಿ. ಪಿ, ಒ. ಡಿ. ಪಿ ಮತ್ತು ಹಸಿರು ವಲಯ 

ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 
5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 
ಈ ಪ್ರಸ್ತಾಪಿತ ಭೂಮಿಯನ್ನು ಋಣ ಮುಕ್ತವಾಗಿಸಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು . 
6. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲಂ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ 
ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ಹೆಚ್. ರಾಮಾಂಜನೇಯ 
ಪಿ .ಆರ್. 363 

ವಿಶೇಷ ಜಿಲ್ಲಾಧಿಕಾರಿಗಳು ( ಕಂ ), ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 

ಅಧಿಕೃತ ಜ್ಞಾಪನ ಪತ್ರ 
ನಂ : ಎಲ್. ಆರ್.ಎಫ್( ಎನ್. ಎ)(109 ) ಸಿ. ಆರ್:6 /09 - 10 , ಬೆಂಗಳೂರು, ದಿನಾಂಕ : 8ನೇ ಜುಲೈ 2009 
ವಿಷಯ : ಕೃಷಿ ಟೆಕ್ನಾಲಜೀಸ್ ಪ್ರೈ . ಲಿ ., ನಂ .29 /2 , ಕೆ. ಹೆಚ್ . ರೋಡ್, ಬೆಂಗಳೂರು- 560027 ರವರು ಬೆಂಗಳೂರು 

ಉತ್ತರ ( ಅಪರ) ತಾಲ್ಲೂಕು, ಹೆಸರುಘಟ್ಟ ಹೋಬಳಿ, ಕಾಮಾಕ್ಷಿಪುರ ಗ್ರಾಮದ ಸ. ನಂ . 42 ರಲ್ಲಿ 6 - 30 
ಎಕರೆ:ಗುಂಟೆ ಜಮೀನನ್ನು ಹೊಂದಲು ವ್ಯವಸಾಯ , ತೋಟಗಾರಿಕೆ, ಫಾರಂಹೌಸ್ ಉದ್ದೇಶಕ್ಕಾಗಿ 

ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಅನುಮತಿ ಕೋರಿರುವ ಬಗ್ಗೆ . 
ಉಲ್ಲೇಖ: ವಿಶೇಷ ಜಿಲ್ಲಾಧಿಕಾರಿಗಳು, ಜಾರಿದಳ ಮತ್ತು ಅ. ನಿ. ತಡೆ ಸೆಲ್ ಬೆಂಗಳೂರು ರವರ ಪತ್ರ 

ಸಂ . ವಿ. ಜಿ.( ಜಾ . ದ), ಬೆಂಗಳೂರು ಪತ್ರ ಸಂಖ್ಯೆ: ಸಂ . ವಿ . ಜಿ / ಜಾದ( ಉ . ಅ ) ಹರಾಜು: ಸಿ. ಆ‌ :15 /08 - 09, 
ದಿನಾಂಕ: 26.5 .2009 ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ. 


೧೦೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

ಭಾಗ - 
ಕೃಷಿ ಟೆಕ್ನಾಲಜೀಸ್ ಪ್ರೈ . ಲಿ ., ನಂ . 29 /2 , ಕೆ. ಹೆಚ್. ರೋಡ್, ಬೆಂಗಳೂರು- 560027 ರವರು ಬೆಂಗಳೂರು ಉತ್ತರ 
( ಅಪರ ) ತಾಲ್ಲೂಕು, ಹೆಸರಘಟ್ಟ ಹೋಬಳಿ, ಕಾಮಾಕ್ಷಿಪುರ ಗ್ರಾಮದ ಸ. ನಂ . 42 ರಲ್ಲಿ 6 - 30 ಎಕರೆ:ಗುಂಟೆ ಜಮೀನನ್ನು 
ವ್ಯವಸಾಯ , ತೋಟಗಾರಿಕೆ, ಫಾರಂಹೌಸ್ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಹೊಂದಲು 
ಮಾಡಿರುವ ಬೇಡಿಕೆ ಹಾಗೂ ವಿಶೇಷ ಜಿಲ್ಲಾಧಿಕಾರಿಗಳು , ಜಾರಿದಳ ಮತ್ತು ಅ . ನಿ . ತಡೆ ಸೆಲ್ ಬೆಂಗಳೂರು ರವರ ಪತ್ರ 
ಸಂ . ವಿ . ಜಿ .( ಜಾ . ದ) , ಬೆಂಗಳೂರು ರವರ ಪತ್ರದ ನಂ : ಸಂ . ವಿ . ಜಿ/ ಜಾದ( ಉ . ಅ ) ಹರಾಜು: ಸಿ . ಆ‌ :15 /08 - 09 , 
ದಿನಾಂಕ:26.5. 2009 ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ ಪ್ರಸ್ತಾವಿತ ಕಾಮಾಕ್ಷಿಪುರ ಗ್ರಾಮದ ಸ. ನಂ . 42 ರಲ್ಲಿ 6 - 30 
ಎಕರೆ: ಗುಂಟೆ ಜಮೀನನ್ನು ವ್ಯವಸಾಯ , ತೋಟಗಾರಿಕೆ, ಫಾರಂಹೌಸ್ ಉದೇಶಕಾಗಿ ಹೊಂದಲು ಅವರಿಗೆ ಕರ್ನಾಟಕ ಭೂ 
ಸುಧಾರಣೆ ಕಾಯ್ದೆ 1961 ರ ಕಲಂ 109 (IV ) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಅರ್ಜಿದಾರರು ಪ್ರಸ್ತಾವಿತ ಜಮೀನು ಸರ್ಕಾರಿ ಹರಾಜಿನಿಂದ ಪಡೆದಿರುತ್ತಾರೆ. ಪ್ರಸ್ತಾವಿತ ಜಮೀನು ಪರಿಶಿಷ್ಟ 
ಜಾತಿ / ಪರಿಶಿಷ್ಟ ಪಂಗಡ ( ಪಿ. ಟಿ. ಸಿ.ಎಲ್) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ ಇನ್ನಿತರ ಪರಭಾರೆ 
ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995 ರ ಪ್ರಕಾರ ಕಲಂ 109 (IV ) ಮತ್ತು ಕರ್ನಾಟಕ ಭೂ ಸುಧಾರಣೆ 
ತಿದ್ದುಪಡಿ ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, 
ಹೆಸರಘಟ್ಟ ಹೋಬಳಿ, ಕಾಮಾಕ್ಷಿಪುರ ಗ್ರಾಮದ ಸ. ನಂ . 42 ರಲ್ಲಿ 6 -30 ಎಕರೆ:ಗುಂಟೆ ಜಮೀನನ್ನು ಕೃಷಿ ಟೆಕ್ನಾಲಜೀಸ್ 

, ಕೆ. ಹೆಚ್ . ರೋಡ್, ಬೆಂಗಳೂರು- 560027 ರವರಿಗೆ ವ್ಯವಸಾಯ , ತೋಟಗಾರಿಕೆ, ಫಾರಂಹೌಸ್ 
ಉದ್ದೇಶಕ್ಕಾಗಿ ಹೊಂದಲು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 109 (IV ) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ 
ಅಧಿಸೂಚನೆ ಸಂಖ್ಯೆ: ವ್ಯಶಾಇ 47 ಶಾಸನ 2001 ಬೆಂಗಳೂರು, ದಿನಾಂಕ: 23.04.2003 ಹಾಗೂ ಸರ್ಕಾರದ ಪತ್ರ ಆರ್‌. ಡಿ.6 
ಎಲ್.ಆರ್. ಎಂ .2008, ದಿನಾಂಕ: 31.5.2008 ರ ನಿರ್ದೇಶನದಂತೆ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 
1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಹೊಂದಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 

ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2. ಸದರಿ ಜಮೀನು ಸಿ. ಡಿ. ಪಿ ಪ್ರಕಾರ ಕೃಷಿ ವಲಯದಲ್ಲಿ ಬರುತ್ತಿದ್ದು, ವ್ಯವಸಾಯ ತೋಟಗಾರಿಕೆ, ಫಾರಂಹೌಸ್ 
ಉದ್ದೇಶಕ್ಕಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು, ಇದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅನುಮತಿ ಪಡೆಯದೆ 

ಹಾಗೂ ಅನ್ಯಕಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 

ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 
4. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ. ಡಿ.ಪಿ , ಒ. ಡಿ. ಪಿ ಮತ್ತು ಹಸಿರು ವಲಯ 

ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 
5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 
ಈ ಪ್ರಸ್ತಾಪಿತ ಭೂಮಿಯನ್ನು ಋಣ ಮುಕ್ತವಾಗಿಸಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 
6. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲಂ 109 ರನ್ವಯ ಮಾತ್ರ ಮಾಡಿರುತ್ತದೆ. ಬೇರೆ 
ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

ಹೆಚ್. ರಾಮಾಂಜನೇಯ 
ಪಿ . ಆರ್ , 364 

ವಿಶೇಷ ಜಿಲ್ಲಾಧಿಕಾರಿಗಳು ( ಕಂ ), ಬೆಂಗಳೂರು ಜಿಲ್ಲೆ , ಬೆಂಗಳೂರು. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ , ಬೆಂಗಳೂರು 

ಅಧಿಕೃತ ಜ್ಞಾಪನ ಪತ್ರ 
ನಂ : ಎಲ್. ಆರ್ .ಎಫ್ ( ಎ)(109) ಸಿ. ಆರ್ :9 / 09 - 10 , ಬೆಂಗಳೂರು, ದಿನಾಂಕ: 8ನೇ ಜುಲೈ 2009 
ವಿಷಯ: ಕೃಷಿ ಟೆಕ್ನಾಲಜೀಸ್ ಪ್ರೈ .ಲಿ., ನಂ .29 /2 , ಕೆ.ಹೆಚ್. ರೋಡ್, ಬೆಂಗಳೂರು-560027 ರವರು ಆನೇಕಲ್ 

ತಾಲ್ಲೂಕು, ಕಸಬಾ ಹೋಬಳಿ , ತಮ್ಮನಾಯಕನಹಳ್ಳಿ ಗ್ರಾಮದ ಸ. ನಂ . 23 ಬ್ಲಾಕ್ ಎ ರಲ್ಲಿ 4 -00 ಎಕರೆ 
ಮತ್ತು ಬ್ಲಾಕ್ ಬಿ ರಲ್ಲಿ 14 - 00 ಎಕರೆ ಒಟ್ಟು 18 - 00 ಎಕರೆ ಜಮೀನನ್ನು ಹೊಂದಲು ಕರ್ನಾಟಕ ಭೂ 
ಸುಧಾರಣೆ ಕಾಯ್ದೆ ಕಲಂ 109 ರಡಿ ಅನುಮತಿ ಕೋರಿರುವ ಬಗ್ಗೆ . 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೭, ೨೦೦೯ 

೧೦೨೩ 
ಉಲ್ಲೇಖ: ವಿಶೇಷ ಜಿಲ್ಲಾಧಿಕಾರಿಗಳು, ಜಾರಿದಳ ಮತ್ತು ಅ.ನಿ .ತಡೆ ಸೆಲ್ ಬೆಂಗಳೂರು ರವರ ಪತ್ರ 
- ಸಂ . ವಿ . ಜಿ.( ಜಾ . ದ), ಬೆಂಗಳೂರು ಪತ್ರ ಸಂಖ್ಯೆ : ಸಂ . ವಿ . ಜಿ / ಜಾದ / ಹರಾಜು / ಸಿ.ಆರ್:67 /08 - 09 , ದಿನಾಂಕ: 

5. 6.2009 ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ 
ಕೃಷಿ ಟೆಕ್ನಾಲಜೀಸ್ ಪ್ರೈ . ಲಿ., ನಂ .29 /2, ಕೆ. ಹೆಚ್.ರೋಡ್, ಬೆಂಗಳೂರು-560027 ರವರು ಆನೇಕಲ್ ತಾಲ್ಲೂಕು, 
ಕಸಬಾ ಹೋಬಳಿ, ತಮ್ಮನಾಯಕನಹಳ್ಳಿ ಗ್ರಾಮದ ಸ. ನಂ . 23 ಬ್ಲಾಕ್ ಎ ರಲ್ಲಿ 4 - 00 ಎಕರೆ ಮತ್ತು ಬ್ಲಾಕ್ ಬಿ ರಲ್ಲಿ 14 - 00 
ಎಕರೆ ಒಟ್ಟು 18 - 00 ಎಕರೆ ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಹೊಂದಲು ಮಾಡಿರುವ 
ಬೇಡಿಕೆ ಹಾಗೂ ವಿಶೇಷ ಜಿಲ್ಲಾಧಿಕಾರಿಗಳು, ಜಾರಿದಳ ಮತ್ತು ಅ. ನಿ.ತಡೆ ಸೆಲ್ ಬೆಂಗಳೂರು ರವರ ಪತ್ರ ಸಂ . ವಿ . ಜಿ.( ಜಾ . ದ), 
ಬೆಂಗಳೂರು ರವರ ಪತ್ರದ ನಂ : ಸಂ . ವಿ . ಜಿ / ಜಾದ/ ಹರಾಜು/ ಸಿ. ಆ‌ :67 /08 - 09 , ದಿನಾಂಕ:5 .6 .2009 ರಲ್ಲಿ ನೀಡಿದ ಮಾಹಿತಿ 
ಅನುಸರಿಸಿ ಪ್ರಸ್ತಾವಿತ ತಮ್ಮನಾಯಕನಹಳ್ಳಿ ಗ್ರಾಮದ ಸ. ನಂ . 23 ಬ್ಲಾಕ್ ಎ ರಲ್ಲಿ 4 - 00 ಎಕರೆ ಮತ್ತು ಬ್ಲಾಕ್ ಬಿ ರಲ್ಲಿ 14 - 00 
ಎಕರೆ ಒಟ್ಟು 18 - 00 ಎಕರೆ ಜಮೀನನ್ನು ಹೊಂದಲು ಅವರಿಗೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ರ ಕಲಂ 109 
(IV ) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಅರ್ಜಿದಾರರು ಪ್ರಸ್ತಾವಿತ ಜಮೀನು ಸರ್ಕಾರಿ ಹರಾಜಿನಿಂದ ಪಡೆದಿರುತ್ತಾರೆ. ಪ್ರಸ್ತಾವಿತ ಜಮೀನು ಪರಿಶಿಷ್ಟ 
ಜಾತಿ/ ಪರಿಶಿಷ್ಟ ಪಂಗಡ ( ಪಿ. ಟಿ.ಸಿ.ಎಲ್) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ ಇನ್ನಿತರ ಪರಭಾರೆ 
ನಿಷೇಧ ಕಾಯ್ದೆಗಳ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995 ರ ಪ್ರಕಾರ ಕಲಂ 109 (IV ) ಮತ್ತು ಕರ್ನಾಟಕ ಭೂ ಸುಧಾರಣೆ 
ತಿದ್ದುಪಡಿ ಕಾಯಿದೆ 1961 ಕಲಂ 63 , 79ಎ , 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ ಆನೇಕಲ್ 
ತಮ್ಮನಾಯಕನಹಳ್ಳಿ ಗ್ರಾಮದ ಸ. ನಂ . 23 ಬ್ಲಾಕ್ ಎ ರಲ್ಲಿ 4 - 00 ಎಕರೆ ಮತ್ತು ಬ್ಲಾಕ್ ಬಿ ರಲ್ಲಿ 14 - 00 ಎಕರೆ ಒಟ್ಟು 18 - 00 
ಎಕರೆ ಜಮೀನನ್ನು ಕೃಷಿ ಟೆಕ್ನಾಲಜೀಸ್ ಪ್ರೈ . ಲಿ ., ನಂ . 29 / 2 , ಕೆ. ಹೆಚ್ . ರೋಡ್, ಬೆಂಗಳೂರು- 560027 ರವರಿಗೆ ಹೊಂದಲು 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ರ ಕಲಂ 109 (IV ) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : 
ವ್ಯಶಾಇ 47 ಶಾಸನ 2001 ಬೆಂಗಳೂರು, ದಿನಾಂಕ : 23 . 04 . 2003 ಹಾಗೂ ಸರ್ಕಾರದ ಪತ್ರ ಆರ್. ಡಿ. 6 
ಎಲ್.ಆರ್. ಎಂ .2008, ದಿನಾಂಕ: 31.5.2008 ರ ನಿರ್ದೇಶನದಂತೆ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು | 
1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಹೊಂದಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 

ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಸೀಲ್ದಾರ್‌ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
2. ಸದರಿ ಜಮೀನು ಸಿ. ಡಿ. ಪಿ ಪ್ರಕಾರ ಕೃಷಿ ವಲಯದಲ್ಲಿ ಬರುತ್ತಿದ್ದು, ಇದನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ 

ಅನುಮತಿ ಪಡೆಯದೆ ಹಾಗೂ ಅನ್ಯಕಾಂತ ಪಡಿಸದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ . 
3. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಅನಧಿಕೃತ ಕಟ್ಟಡಗಳನ್ನು 

ಸಕ್ರಮಗೊಳಿಸುವ ಷರತ್ತಿಗೆ ಒಳಪಡಿಸಿದೆ. 
4 . ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಇವರಿಂದ ಸಿ. ಡಿ. ಪಿ, ಒ. ಡಿ. ಪಿ ಮತ್ತು ಹಸಿರು ವಲಯ 

ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 
5. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು 

ಪ್ರಸ್ತಾಪಿತ ಭೂಮಿಯನ್ನು ಋಣ ಮುಕ್ತವಾಗಿಸಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 
6, ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961 ರ ಕಲಂ 109 ರನಯ ಮಾತ್ರ ಮಾಡಿರುತ್ತದೆ . ಬೇರೆ 
ಕಾನೂನುಗಳಿಗೆ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ . 

ಹೆಚ್. ರಾಮಾಂಜನೇಯ 
ಪಿ .ಆರ್. 365 

ವಿಶೇಷ ಜಿಲ್ಲಾಧಿಕಾರಿಗಳು ( ಕಂ ), ಬೆಂಗಳೂರು ಜಿಲ್ಲೆ , ಬೆಂಗಳೂರು. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಾರ್ಯಾಲಯ, ಕೊಟ್ಟೂರು- ಹರಿಹರ ರೈಲ್ವೆ ಬ್ರಾಡ್‌ಗೇಜ್ ಲೈನ್ ನಿರ್ಮಾಣ 

ಯೋಜನೆ, ಹರಿಹರ , ( ದಾವಣಗೆರೆ ಜಿಲ್ಲೆ) 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ 1894 ರ ಕಲಂ.16 (2) ಅಡಿ (ಕಲಂ.17 (4)ರಲ್ಲಿ ಓದಲಾದಂತೆ) 

(ರೈಲ್ವೆ ಮಾರ್ಗದ ಅಗಲೀಕರಣಕ್ಕಾಗಿ / ಜೆ. ಎಂ .ಸಿ. ಹೆಚ್ಚುವರಿಗಾಗಿ ) ಅಧಿಸೂಚನೆ 
ನಂ . ಕಂ / ವಿಭೂಸ್ವಾ/ಕೊಹರೈಲ್ವೆ/ ಸಿಆರ್/ 05/2005 - 06 ( ಭಾಗ -4), ದಿನಾಂಕ: 7ನೇ ಆಗಸ್ಟ್ 2009 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 16 ರಲ್ಲಿ ತಿದ್ದುಪಡಿಯಾದ 
1894ನೇ ಸಾಲಿನ ಭೂ ಸಂಗ್ರಹಣ ಅಧಿನಿಯಮದ (1894ರ ಸಾಲಿನ ಕೇಂದ್ರ ಅಧಿನಿಯಮ 1ರ ಪ್ರಕರಣ 16 (2) ರ ಮೇರೆಗೆ 


ದಕ್ಷಿಣ 


ದಕ್ಷಿಣ 


೧೦೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೭, ೨೦೦೯ 

ಭಾಗ - ೬ 
ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು 
ಹರಿಹರ ರೈಲ್ವೆ ಬ್ರಾಡ್‌ಗೇಜ್ ಲೈನ್ ನಿರ್ಮಾಣಕ್ಕಾಗಿ ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16 ( 2) ರಂತೆ 
ವಶಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಕಟಿಸಲಾಗಿದೆ. ಹಾಗೂ ನೈರುತ್ಯ ರೈಲ್ವೆ ಇಲಾಖೆಯ ಪರವಾಗಿ 
ಭೂಸ್ವಾಧೀನಪಡಿಸಲಾಗಿದೆ. 

ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ 

ಹೋಬಳಿ : ಕಸಬಾ ಗ್ರಾಮ : ಹರಪನಹಳ್ಳಿ 
- . ಸರ್ವೆ | ತರಹ | ಯಾವ ದಿಕ್ಕಿಗೆ | ಭೂಸ್ವಾಧೀನದ | ಒಟ್ಟು | ಆಕಾರ | ವಶಪಡಿಸಿಕೊಂಡ | 
ನಂಬರು ಭೂ ಸ್ವಾಧೀನವಾಗಿದೆ | ವಿಸ್ತೀರ್ಣ 

ವಿಸ್ತೀರ್ಣ | 

ದಿನಾಂಕ 

ಎ - ಸೆಂ . ಎ - ಸಂ 
531ಸಿ/3 | ಖುಷಿ ಉತ್ತರ 

0 - 06 0 - 04 0 - 04 28.08.2007 
495 / ಎ ಋಷ್ಠಿ 

0 -10 

0 -10 | 0 - 06 28.08.2007 
ಉತ್ತರ 0 - 19 

28 .08.2007 
530 / ಎ ಖುಷಿ 

0 - 61 

0 - 36 
ದಕ್ಷಿಣ 

0 - 42 
530 / ಸಿ 

ದಕ್ಷಿಣ 

0 - 01 

0 - 01 0 - 01 28 . 08 . 2007 
ಉತ್ತರ 0 -19 | 

28. 08 .2007 
372 / ಬಿ ಖಷ್ಠಿ 

ದಕ್ಷಿಣ 

0 - 43 | 3 - 32 2 - 00 
ಉತ್ತರ 

0 - 42 
2 - 31 

28.08. 2007 
382 

ದಕ್ಷಿಣ 

0 - 98 

0 - 98 | 0 - 44 28.08. 2007 
377 / ಬಿ3 

ದಕ್ಷಿಣ 

0 - 64 0 - 64 | 0 - 86 28 .08.2007 
0 - 53 

28.08.2007 
372 / ಸಿ 

0 -56 0 - 34 
ದಕ್ಷಿಣ 

0 - 03 
ಉತ್ತರ 1 - 00 

28 .08. 2007 
372 / ಎ 
ಮತ್ತು 

1 - 65 0 - 99 

0 - 65 
511 / ಎ 

ದಕ್ಷಿಣ 

2 - 44 

2 - 44 3 - 12 28. 08 .2007 
ಖುಷಿ ದಕ್ಷಿಣ 

0 - 80 

0 - 80 0 - 48 28. 08 .2007 
514 ಖುಷಿ 

0 - 26 0 - 26 | 0 - 16 28 . 08. 2007 
13 | 506 /ಸಿ ಪೈಕಿ ಖುಷ್ಠಿ ದಕ್ಷಿಣ 

0 - 65 

0 - 65 0 - 83 28 .08. 2007 
14 | 506/ ಬಿ ಪೈಕಿ | ಖುಷಿ 

0 - 67 0 - 67 0 - 86 28.08.2007 
15 | 505 / ಎ ಪೈಕಿ | ಖುಷಿ ದಕ್ಷಿಣ 

1 - 11 

1 - 11 1 - 42 

28. 08 .2007 
16 | 504 / ಇ ಪೈಕಿ | ಖುಷಿ 

- 0 - 36 0 - 36 | 

28. 08. 2007 
503 ಖುಷ್ಠಿ ದಕ್ಷಿಣ - 0 - 97 0 - 97 1 - 24 28. 08.2007 
377 / ಎ ಪೈಕಿ 

ದಕ್ಷಿಣ 

0 - 07 

0 - 07 0 - 09 

28. 08 .2007 
381 / ಎ 

0 - 09 

0 - 09 0 - 04 28.08.2007 
502 / ಎ ಖಷ್ಠಿ 

0 - 03 

0 - 03 0 - 04 28 .08. 2007 
21 510 / ಎ ಖುಷಿ ದಕ್ಷಿಣ 

0 - 14 

0 - 14 | 0 - 18 | 28 . 08 . 2007 
15 - 52 


ಖುಷಿ 
ಖುಷಿ 


ಉತ್ತರ 


q 


ದಕ್ಷಿಣ 


ಖುಷಿ 


S13 


ದಕ್ಷಿಣ 


ದಕ್ಷಿಣ 


ದಕ್ಷಿಣ 


0 - 46 


| 


ಖುಷಿ 
ಖುಷಿ 


ದಕ್ಷಿಣ 


ದಕ್ಷಿಣ 


ಪಿ . ಆರ್ . 369 


ಟಿ. ಮಲ್ಲಪ್ಪ 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, 
ಕೊಟ್ಟೂರು- ಹರಿಹರ ರೈಲ್ವೆ ಬ್ರಾಡ್‌ಗೇಜ್ ಲೈನ್ ನಿರ್ಮಾಣ ಯೋಜನೆ, ಹರಿಹರ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭ , ೨೦೦೯ 

೧೦೨೫ 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ: ಆರ್ 2 LAQ SR 3 / 2009 - 10, ದಿನಾಂಕ: 14ನೇ ಆಗಸ್ಟ್ 2009 
ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ ಜಲಾಶಯದ ಹಿನ್ನೀರಿನಲ್ಲಿ 
ಮುಳುಗಡೆಯಾಗಲಿದೆ ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33 ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ 
ಅಧಿನಿಯಮ ಸಂಖ್ಯೆ.1894ರ 1) ರ 4ನೇ ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ 
ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ 
ದೃಷ್ಟಿಯಿಂದ ಸದರಿ ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. ( ಸರ್ಕಾರದ ಆದೇಶ 
ಸಂಖ್ಯೆ . ಕಂಇ 31 ಭೂಸ್ವಾಳ 2002 ದಿ:4 .6.2002) 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು 
ಅಥವಾ ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು 
ಪ್ರಕಟವಾದ ದಿನಾಂಕದ ನಂತರ ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ರವರ ಅನುಮತಿ ಇಲ್ಲದೇ ಮಾರಾಟ , ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ 
ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ದಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ 
ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ( ಉಪ ಪ್ರಕರಣದ) ಮೇರೆಗೆ ಗಣನೆಗೆ 
ತೆಗೆದುಕೊಳ್ಳಬಾರದು. 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಫೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 

ಅನುಸೂಚಿ 
ಗ್ರಾಮ : ತಿಮ್ಮಾಪುರ 

ಹೋಬಳಿ: ನಿಧಿಗೆ ಜಿಲ್ಲೆ: ಶಿವಮೊಗ್ಗ 

ತಾಲ್ಲೂಕು: ಶಿವಮೊಗ್ಗ 

ಭೂ ಸ್ವಾಧೀನ ಜಮೀನಿನ | 
ಅನುಭವದಾರರ 

ಚಕ್ಕುಬಂದಿ 
ಖಾತೆದಾರರ ಹೆಸರು ಸರ್ವೆ ನಂ . ತರಹ 

ವಿವರ 
ಹೆಸರು ಪೂರ್ವಕ್ಕೆ | * ಪಶ್ಚಿಮಕ್ಕೆ ಉತ್ತರಕ್ಕೆ 

ವಿಸ್ತೀರ್ಣ ಆಕಾರ 

ಸ. ನಂ . ಸ . ನಂ . ಸ. ನಂ . ಸ . ನಂ . ಎ . ಗುಂ . . ರೂ . ಪೈ . 
1 ಪುಟ್ಟಪ್ಪಗೌಡ ಬಿನ್ ಸಿದ್ದಪ್ಪಗೌಡ 

31 /3 314 | 35 

30 

0 - 20 3 - 45 
[ 2 ] ಮಂಜುನಾಥ ಬಿನ್ ರಂಗಪ್ಪ 

| 31/ 2 " ಸ್ವಂತ 1 ತರಿ 31/3 31/ 35 
30 | 

0 - 30 5 - 24 
[ 3 ಕೆಂಚಪ್ಪ ಬಿನ್ ಪುಟ್ಟಪ್ಪ 

| 31/3 ಸ್ವಂತ ತರಿ 31/4 31/ 35 30 /38 0- 30 1 5- 77 | 


ದಕ್ಷಿಣಕ್ಕೆ 


31 


0 


ತ 


೧೦೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 


ಭಾಗ - ೬ 


| 


) 


ಖಾತೆದಾರರ ಹೆಸರು 


ಸರ್ವೆ ನಂ . 


ಅನುಭವದಾರರ 

ಹೆಸರು 


ತರಹ 


ಚಕ್ಕುಬಂದಿ 
ಪೂರ್ವಕ್ಕೆ [ ಪಶ್ಚಿಮಕ್ಕೆ | ಉತ್ತರಕ್ಕೆ 
ಸ . ನಂ . ಸ . ನಂ . 

ಸ . ನಂ . 
37 31 / 3 
36 | 35 

34 


ದಕ್ಷಿಣಕ್ಕೆ 
ಸ . ನಂ . 


ಭೂ ಸ್ವಾಧೀನ ಜಮೀನಿನ| 

ವಿವರ 
ವಿಸ್ತೀರ್ಣ | ಆಕಾರ | 

ಎ . ಗುಂ . . 
- 0 - 30 | 5 - 24 
- 2 -16T15 - 16 


31/ 4 


ಸ್ವಂತ 


ತರಿ 


3 


38 


35 


ಸ್ವಂತ 


ತರಿ 


| 


31,37 


4 ಶಂಕರಪ್ಪ ಬಿನ್ ರಂಗಪ್ಪ 

ಮಂಜಪ್ಪ 
ಪುಟ್ಟಪ್ಪ 
ರವೀಂದ್ರ 
ಚಂದ್ರಪ್ಪ 
ರಾಜಪ 
ಯೋಗೇಂದ್ರ 
ಬಿ.ಆರ್‌. ವಿಷ್ಣು ಬಿನ್ ಬಿ. ಟಿ. ರಂಗಪ್ಪಗೌಡ 
ಬಿ.ಆರ್. ಕೃಷ್ಣ ಬಿನ್ ಬಿ. ಟಿ. ರಂಗಪ್ಪಗೌಡ 


36 


ಸ್ವಂತ 


ತರಿಸಕ್ಕೆ ಬೈಲು | 

ಸರಹದ್ದು 


35 


ರಸ್ತೆ 


37 


| 


2- 01 


28 -00 


7 - 07 


ಪಿ . ಆರ್ , 380 

ಜಿಲ್ಲಾಧಿಕಾರಿ , ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಕಂದಾಯ ಸಚಿವಾಲಯ 
ಭೂ ಆರ್ಜನೆ 6 (1) ನೇ ಅಧಿನಿಯಮದ ಪ್ರಕರಣದ ಮೇರೆಗಿನ ಘೋಷಣೆ 

ಕ್ರಮಾಂಕ: ಕಂ ಇ 16 ಭೂ ಸ್ವಾಕೋ 2009 , ದಿನಾಂಕ: 14ನೇ ಜುಲೈ 2009 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಕೋಲಾರ ಜಿಲ್ಲೆ , ಕೋಲಾರ ತಾಲ್ಲೂಕು, ಸುಗುಟೂರು ಹೋಬಳಿ, ವೆಲಗಲಬುರೆ 
ಗ್ರಾಮದ ನಿವೇಶನ ಸಂಖ್ಯೆ: 393 ರಲ್ಲಿ ವಿಸ್ತೀರ್ಣ 4500 ಚರದ ಅಡಿ ಜಮೀನನ್ನು ರಸ್ತೆ ಅಭಿವೃದ್ದಿಗಾಗಿ ಭೂ ಸ್ವಾಧೀನಪಡಿಸಿಕೊಳ್ಳುವ ಸಲುವಾಗಿ ನಮೂದಿಸಲಾದ ವಿಸ್ತೀರ್ಣದ ಜಮೀನುಗಳು 
ಅಗತ್ಯವಾಗಿದ್ದವು ಎಂದು ಕೋಲಾರ ಜಿಲ್ಲೆ , ಜಿಲ್ಲಾಧಿಕಾರಿಯವರ ಕ್ರಮಾಂಕ: ಎಲ್ಎಕ್ಯೂ ಎಸ್ ಆರ್ 5 /2006 - 07 , ದಿನಾಂಕ: 14 / 01 / 2008 ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ, 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ : 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ (1894ನೇ ಸಾಲಿನ 
ಕೇಂದ್ರದ ಅಧಿನಿಯಮ -1) 5ಎ ಪ್ರಕರಣದ ( 2) ನೇ ಉಪ ಪ್ರಕರಣದ ಮತ್ತು 6(1- ಎ) ರ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯು ಪರಿಶೀಲಿಸಿದ ನಂತರ ಸದರಿ ಜಮೀನುಗಳನ್ನು ಮೇಲೆ ಹೇಳಿದ 
ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿದ್ದಾರೆ. 

ಈ ಸದರಿ ಭೂ ಸಂಗ್ರಹಣಾ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳ ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಬಹುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು, ಕೋಲಾರ ಇವರನ್ನು ಸದರಿ ಭೂಮಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹರಣರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ 
ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭ , ೨೦೦೯ 

೧೦೨೭ 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಸಹಾಯಕ ಕಮೀಷನರ್, ಕೋಲಾರ ಉಪವಿಭಾಗ, ಕೋಲಾರ ರವರ ಕಛೇರಿಯಲ್ಲಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ:ಕೋಲಾರ 

ತಾಲ್ಲೂಕು:ಕೋಲಾರ ಹೋಬಳಿ: ಸುಗುಟೂರು 

ಗ್ರಾಮ : ವೆಲಗಲಬುರೆ 
ಕ್ರ. | ಖಾತೆದಾರರ / ಅನುಭವದಾರರ | ಸ. ನಂ / 

ತರಹೆ ಚಕ್ಕುಬಂದಿ 

ಭೂ ಸ್ವಾಧೀನಕ್ಕೆ | ಮೌಲ್ಯ ನಿರ್ಧರಣೆ | 
ಸಂ . | ಅಥವಾ ಹಿತಾಸಕ್ತಿ ಹೊಂದಿರುವ | ನಿವೇಶನ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಗತ್ಯವಿರುವ | ಆಕಾರ ರೂ . ಪೈ . 
ವ್ಯಕ್ತಿಗಳ ಹೆಸರು | ಸಂಖ್ಯೆ 

ವಿಸ್ತೀರ್ಣ ಎ . ಗು 
ವಿ.ಎ . ಶೇಷಪ್ಪ ಬಿನ್ NCL ಕೇಶವಮೂರ್ತಿ [ ಶಾಲಾ ಪ್ರದೇಶ ಶೇಷಪ್ಪ ನವರ | ಗ್ರಾಮ ಠಾಣ 150 x 30 

200. 00 
ವಿ . ಎ . ಅನಂತರಾವ್ 

ಖಾಲಿ ನಿವೇಶನ 

ಉಳಿಕೆ ಖಾಲಿ 

ಅಡಿಗಳು ( 4500 
ನಿವೇಶನ 

ಚದರ ಅಡಿಗಳು ) 


ವ 


393 


ಒಟ್ಟು ವಿಸ್ತೀರ್ಣ 4500 ಚದರ ಅಡಿಗಳು ( ನಾಲ್ಕು ಸಾವಿರದ ಐದುನೂರು ಚದರ ಅಡಿಗಳು ಮಾತ್ರ) 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ , 384 

ಎಂ . ವೆಂಕಟೇಶಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 

ಭೂ ಸ್ವಾಧೀನ ಕಾಯ್ದೆ 4(1) ರನ್ವಯ 

ಅಧಿಸೂಚನೆ 

ಕ್ರಮಾಂಕ: ಎಲ್.ಎ.ಕ್ಯೂ .ಎಸ್‌ಆರ್ / 01 /2008 -09, ದಿನಾಂಕ: 13ನೇ ಜನವರಿ 2009 
ಈ ಅಧಿಸೂಚನೆಯಲ್ಲಿ ನಮೂದಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಚಿಕ್ಕಬಳ್ಳಾಪುರ, ಜಕ್ಕಲಮಡಗು ಜಲಾಶಯ ಸಾಮರ್ಥ್ಯವನ್ನು ಹೆಚ್ಚಿಸುವ ಸಲುವಾಗಿ 
ರಸ್ತೆ ನಿರ್ಮಿಸುವ ಉದ್ದೇಶಕ್ಕಾಗಿ ಬೇಕಾಗಿದೆ ಎಂದು ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 22ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 
1894ರ ಅಧಿನಿಯಮ 1894ರ 4ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಪ್ರಕಾರ ಜಮೀನುಗಳ ಮೇಲೆ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ತಿಳುವಳಿಕೆ ನೀಡುವುದೇನೆಂದರೆ, ಅಧಿನಿಯಮ 
(2)ರ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳವರಿಂದ ಉಪವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪವಿಭಾಗ, ಬೆಂಗಳೂರು ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ 
ಕಾರ್ಯನಿರ್ವಹಿಸಲು ಈ ಮೂಲಕ ಅಧಿಕಾರ ನೀಡಲಾಗಿದೆ. 

ಸದರಿ ಅಧಿನಿಯಮದ 3 ( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳಲ್ಲಿ ನಿಹಿತವಾಗಿರುವ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ಉಪ ವಿಭಾಗಾಧಿಕಾರಿಗಳು , ದೊಡ್ಡಬಳ್ಳಾಪುರ ಉಪ ವಿಭಾಗ, ಬೆಂಗಳೂರು ಇವರನ್ನು ನೇಮಕ ಮಾಡಿದೆ. ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವನೇ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಈ 
ಅಧಿಸೂಚನೆಯು ಪ್ರಕಟವಾದ 30 ದಿವಸಗಳೊಳಗಾಗಿ ಕರ್ನಾಟಕ ಅಧಿನಿಯಮ 1991ರ 22ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 3( ಸಿ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಗಳವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪ ವಿಭಾಗಾಧಿಕಾರಿಗಳು , ದೊಡ್ಡಬಳ್ಳಾಪುರ ಉಪ ವಿಭಾಗ, ಬೆಂಗಳೂರು ಇವರಿಗೆ ಲಿಖಿತದ ಮೂಲಕ ಸಲ್ಲಿಸತಕ್ಕದ್ದು. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇನ್ನಾವುದೇ ಕೆಲಸ ನಿರ್ವಹಿಸುವ ಸರ್ಕಾರಿ ಅಧಿಕಾರಿಗಳಾಗಲಿ, ಯಾರೂ 
ಅಡಚಣೆಯನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು, ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲಾ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ . ಈ ಅಧಿಸೂಚನೆ 


ಸರ್ವೆ 


ನಂ . 


೧೦೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

ಭಾಗ - 
ಪ್ರಕಟಣೆಯಾದ ನಂತರ ಸದರಿ ಜಮೀನಿನ ವಿಲೇವಾರಿ, ಮಾರಾಟ , ಗುತ್ತಿಗೆ ಅಡಮಾನ, ಹಸ್ತಾಂತರ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ 
ಯಾ ಅಭಿವೃದ್ಧಿ ಕಾರ್ಯಗಳನ್ನು ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಧಿಕೃತ ಸಂಗ್ರಹಣೆ 
ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಭೂ ಸ್ವಾಧೀನ ಕಾಯ್ದೆ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಪರಿಹಾರ ಕೊಡಲು ಪರಿಗಣಿಸಲಾಗುವುದಿಲ್ಲ. 

- ಸದರಿ ಭೂ ಸ್ವಾಧೀನ ಪಡಿಸಿಕೊಳ್ಳುವ ಜಮೀನಿನ ನಕ್ಷೆಯನ್ನು ಉಪ ವಿಭಾಗಾಧಿಕಾರಿಗಳು, ದೊಡ್ಡಬಳ್ಳಾಪುರ ಉಪ ವಿಭಾಗ , ಬೆಂಗಳೂರು ಇವರ ಕಛೇರಿಯಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ಬೆಂಗಳೂರು ಗ್ರಾಮಾಂತರ ತಾಲ್ಲೂಕು: ದೊಡ್ಡಬಳ್ಳಾಪುರ 

ಹೋಬಳಿ: ತೂಬಗೆರೆ 

ಗ್ರಾಮ : ಕಲ್ಲುಕೋಟೆ 

ಭೂ ಸ್ವಾಧೀನ ಪಡಿಸುವ 
ಅನುಭವದಾರರ ಹೆಸರು 
ಖಾತೆದಾರರ ಹೆಸರು 

ತರಹ ಚಕ್ಕುಬಂದಿ 

ವಿಸ್ತೀರ್ಣದ 

ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ - ವಿಸ್ತೀರ್ಣ ಆಕಾರ | 
1 ನರಸಿಂಹಯ್ಯ ಬಿನ್ ಲೇ ।। ನರಸಿಂಹಯ್ಯ ಬಿನ್ ಲೇ !! | 7/ | ಖುಷಿ ರಿ . ಸ . ನಂ . 1 ರಿ . ಸ . ನಂ . 1 ರಿ . ಸ . ನಂ . 1 ರಿ. ಸ . ನಂ . 11 | 0 - 04 
ನಾರಾಯಣ ನಾರಾಯಣ 

7 /3ರ ಉಳಿಕೆ | 7/ 3ರ ಉಳಿಕೆ 7 /3ರ & 8ರ 0 - 03/ 4 ಜೂ . ಖ 

ಉಳಿಕೆ ಜಮೀನು ( 0 - 03 1/4 
2 ನರಸಿಂಹಯ್ಯ ಬಿನ್ ಲೇ ।। ನರಸಿಂಹಯ್ಯ ಬಿನ್ ಲೇ || | 7/5 | ಖುಷ್ಟಿ 1 ರಿ. ಸ. ನಂ . 1ರ ( ರಿ.ಸ. ನಂ . 1 ರಿ. ಸ. ನಂ . 1 ರಿ . ಸ. ನಂ . 0 - 06 1 /2 
ನಾರಾಯಣ ನಾರಾಯಣ 

ಉಳಿಕೆ | 7 /5ರ ಉಳಿಕೆ 7 /5ರ 7 /5ರ ಉಳಿಕೆ | 0 - 0 1 /2 

ಉಳಿಕೆ 

0 - 06 
3 ಯರಮ್ಮ ಕೋಂ ನರಸಪ್ಪ , ಜಯಮ್ಮ ಯರಮ್ಮ , ಜಯಮ್ಮ | 8 || ಖುಷಿ | ರಿ. ಸ. ನಂ . 8ರ ( ರಿ. ಸ. ನಂ . 8ರ | ರಿ. ಸ. ನಂ . ರಿ . ಸ . ನಂ . 0 - 09 
ಕೋಂ ನಾರಾಯಣ 

ಉಳಿಕೆ ಉಳಿಕೆ 7 /3ರ 11ರ ಉಳಿಕೆ | | 0 - 0 3 / 4 

0 - 08 1 / 4 
4 | ಬಿ . ಎನ್ . ನರಸಿಂಹಗೌಡ ಬಿನ್ 

ಬಿ . ಎನ್ . ನರಸಿಂಹಗೌಡ 

ಋಷಿ | ರಿ. ಸ. ನಂ . 11ರ | ರಿ. ಸ. ನಂ . ರಿ . ಸ . ನಂ . ರಿ. ಸ. ನಂ . 0 - 03 1 / 2 
ನರಸಿಂಹಯ್ಯ 

ಉಳಿಕೆ 16 /1ರ ಉಳಿಕೆ 11 

16 / 2 0 - 0 1 / 4 

0 - 03 1 / 4 
ನಂಜಪ್ಪ 

16 | ಖುಷ್ಠಿ ರಿ. ಸ . ನಂ . | ರಿ . ಸ . ನಂ . 1 ರಿ . ಸ. ನಂ . | | ರಿ . ಸ . ನಂ . 10- 04 
16 / ರ ಉಳಿಕೆ | 16 /1ರ ಉಳಿಕೆ 

11 

16 / 2 
6 ಚಿಕ್ಕನಂಜಪ್ಪ 

ಚಿಕ್ಕನಂಜಪ್ಪ 

16/2 | ಖುಷಿ ರಿ . ಸ. ನಂ . ರಿ. ಸ. ನಂ . ರಿ . ಸ . ನಂ . ರಿ . ಸ . ನಂ . 10 - 02 
16 /2ರ ಉಳಿಕೆ 16 /2ರ 16 

16 /3 
ಉಳಿಕೆ 


5 ನಂಜಪ್ಪ 


[ 


0 . . 


-(aH| 


ನಂ . 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

೧೦೨೯ 

ಭೂ ಸ್ವಾಧೀನ ಪಡಿಸುವ 
ಸರ್ವೆ 

ಅನುಭವದಾರರ ಹೆಸರು 
ಖಾತೆದಾರರ ಹೆಸರು 

ತರಹ ಚಕ್ಕುಬಂದಿ 

ವಿಸ್ತೀರ್ಣದ 

ಪೂರ್ವ ಪಶ್ಚಿಮ ಉತ್ತರ | ದಕ್ಷಿಣ | ವಿಸ್ತೀರ್ಣ | ಆಕಾರ 
7 ಅಕ್ಕಲಪ್ಪ, ಮುನಿಯಪ್ಪ, ಅಕ್ಕಲಪ್ಪ , ಮುನಿಯಪ್ಪ, | 16/3 

| ಖುಷಿ 

ರಿ . ಸ . ನಂ . ರಿ . ಸ. ನಂ . 1 ರಿ . ಸ . ನಂ . 1 ರಿ . ಸ . ನಂ . 14 | 0 - 09 
ನರಸಿಂಹಮೂರ್ತಿ, ನಾರಾಯಣಪ್ಪ ನರಸಿಂಹಮೂರ್ತಿ, 

16/3ರ ಉಳಿಕೆ 16 /3ರ | 16 / 2 
ನಾರಾಯಣಪ್ಪ , 

ಉಳಿಕೆ 
ಯರಮ್ಮ - 14 | ಖುಷಿ | ರಿ . ಸ . ನಂ . 14 | ರಿ . ಸ. ನಂ . 14 | ರಿ . ಸ. ನಂ . | ರಿ. ಸ. ನಂ . 10 - 08 

16 14ರಲ್ಲಿನ 

ಹಾಲಿ ರಸ್ತೆ 
ಒಟ್ಟು 1 - 06 

0 - 02 1 /4ಪೂ . ಖ 
1 - 03 3 / 4 


- 


8 | ಯರಮ್ಮ 


ಜಿಲ್ಲಾಧಿಕಾರಿ, 
ಪಿ . ಆರ್ . 403 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆಘೋಷಣೆ 

ಕ್ರಮಾಂಕಃ ಕಂಇ 57 ಭೂಸ್ವಾತು 2009, ದಿನಾಂಕಃ 20ನೇ ಜುಲೈ 2009 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು 
ಭೂಸ್ವಾಧೀನಕಾಯ್ದೆ 1894ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕಃ ಎಲ್ಎಕ್ಯೂ /ಎಸ್‌ಆರ್ / 29 /2007 -08, ದಿನಾಂಕಃ 16.10.2007 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ , 

ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894 ) (1 ) 5ಎ ಪ್ರಕರಣದ ( 2) ನೇ ಉಪಪ್ರಕರಣದ ಮತ್ತು 
6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6 (1 ) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ , ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ 
ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸು. 


ಉಳಿಕೆ 


ಖುಷಿ 


* ರಸ್ತೆ 


೧೦೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

ಭಾಗ - 
ಸದರಿ ಭೂಮಿಗಳ ನಕಾಶೆಯನ್ನು ವೀಕ್ಷಣೆಗಾಗಿ ವಿಶೇಷಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ , ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 

" ಅನುಸೂಚಿ 
ಜಿಲ್ಲೆ : ತುಮಕೂರು 

ತಾಲ್ಲೂಕು : ಕುಣಿಗಲ್ 

ಹೋಬಳಿ : ಯಡಿಯೂರು ಗ್ರಾಮ : ಹುಲಿಪುರ, ಕಂಚಗಾಲಪುರ 
ಖಾತೆದಾರರ ಹೆಸರು | ಅನುಭವದಾರರ ಹೆಸರು | ಸ | ತರಹೆ 

ಚಕ್ಕುಬಂದಿ 

ಭೂಸ್ವಾಧೀನದ ಜಮೀನಿನ 
ನಂ . 

ಪೂರ್ವ ಪಶ್ಚಿಮ - ಉತ್ತರ | ದಕ್ಷಿಣ | ವಿಸ್ತೀರ್ಣ | ಆಕಾರ 

ಸ . ನಂ . ಸ. ನಂ . | ಸ. ನಂ . | ಸ. ನಂ . | ಎ - ಗುಂ | ರೂ - ಪೈ 

1 . ಗ್ರಾಮ : ಹುಲಿಪುರ 
| ಚನ್ನೇಗೌಡ ಬಿನ್ ಮೂಡ್ಲಿಗೌಡ 

ಚನ್ನೇಗೌಡ 

38/ 4 | ಋಷಿ | ಉಳಿಕೆ | ಉಳಿಕೆ | 38 /3 | 37 | 0 - 01 3 / 4 | 0 - 04 
ಜಿ . ಮೂಡ್ಡಯ್ಯ ಬಿನ್ ಗಿರಿಗೌಡ, 

ಜಿ. ಮೂಡ್ಡಯ್ಯ , 38 / 3 | ಖಮ್ಮೆ 

ಉಳಿಕೆ 38/ 2 | 38 / 4 0 - 01 3 / 4 | 0 - 04 
ಹೆಚ್. ಬಿ. ಗಂಗರಾಮೇಗೌಡ ಬಿನ್ ಗಿರಿಗೌಡ, ಹೆಚ್. ಜಿ. ಗಂಗರಾಮೇಗೌಡ, 
ಲಕ್ಷ್ಮೀದೇವಮ್ಮ ಕೋಂ ಮೂಡ್ಡಯ್ಯ 

ಲಕ್ಷ್ಮೀದೇವಮ್ಮ 
3. ಹೆಚ್. ಜಿ. ಚನ್ನೇಗೌಡ ಬಿನ್ ಗಂಗೇಗೌಡ ಹೆಚ್. ಜಿ ಚನ್ನೇಗೌಡ 38 /2 | ಖುಷಿ | ಉಳಿಕೆ | ಉಳಿಕೆ 1 394 | 38 /3 | 0 - 04 | 0 -09 | 
( ಚಲುವರಾಜು ಬಿನ್ ಲೇಟ್ ಚಲುವಯ್ಯ , ಚಲುವರಾಜು, 

39 /2 

ಉಳಿಕೆ, 

38 / 2 0 - 19 0 - 55 
ಚಿಕ್ಕಚಿನ್ನಿಗಯ್ಯ ಬಿನ್ ಕುಂಟಯ್ಯನ ಚನ್ನಯ್ಯ ಚಿಕ್ಕಚಿನ್ನಿಗಯ್ಯ 

390 
| ಮುದ್ದೇಗೌಡ ಬಿನ್ ಚನ್ನಯ್ಯ 

ಚನ್ನಯ್ಯ 

55 /22 

ಉಳಿಕೆ ಉಳಿಕೆ 55 /25 

0 - 04 | 0 - 12 
6. ಗಂಗಯ್ಯ ಬಿನ್ ಮುದ್ದಯ್ಯ 

ಗಂಗಯ್ಯ 

S5/ 25 

ಉಳಿಕೆ 

54 | ಉಳಿಕೆ | 55 / 22 || 0 = 00 1 /4 | 0 - 01 
7. ಪುಟ್ಟಲಿಂಗಯ್ಯ ಬಿನ್ ಕಲ್ಲೋಲಿಂಗಯ್ಯ ಉ : ಹುಚ್ಚಯ್ಯ , ಜುಗ್ಗಯ್ಯ , 55/6 

ಉಳಿಕೆ 

ಉಳಿಕೆ 5672 54 | 0 - 03 3 / 4 | 0 - 11 
ಹುಚ್ಚಯ್ಯ 

ಪುಟ್ಟಲಿಂಗಯ್ಯ 
8. 1 ತಿಮ್ಮಯ್ಯ ಬಿನ್ ಮೂಡ್ಡಯ್ಯ 

54 ) ಖುಷಿ 55 / 22 ಉಳಿಕೆ 56 /2 || 55 / 23 | 0 - 01 | 0 - 03 
9, ಚನ್ನಿಗಯ್ಯ ಬಿನ್ ಕುಂಟಯ್ಯ , 1. ಬೆಟ್ಟಸ್ವಾಮಿ , ಚನ್ನಿಗಯ್ಯ , 

56 /2 | ಖುಷ್ಠಿ | 

ಉಳಿಕೆ 56 | 55 / 6 | 0 - 01 1 / 2 | 0 - 04 
2 . ಕುಂಟೇಗೌಡ, ಚಲುವರಾಜು ಬಿನ್ ಲೇಟ್ 2 . ಕುಂಟೇಗೌಡ 
ಚಲುವಯ್ಯ 

ಚಲುವರಾಜು 
| ಚನ್ನಿಗಯ್ಯ ಬಿನ್ ಕುಂಟಯ್ಯ , ಶ್ರೀನಿವಾಸ ಬಿನ್ ಚನ್ನಿಗಯ್ಯ , ಶ್ರೀನಿವಾಸ, 1 56 / 1 ಖುಷಿ | ಉಳಿಕೆ | ಉಳಿಕೆ | 60 | 56 /6 | 0 - 01 3 / 4 | 0 - 05 | 

ಮಾಲಯ್ಯ , ಕೆ. ಜಿ. ಗುಂಡಪ್ಪ ಬಿನ್ ಮಾಲಯ್ಯ , ಕೆ. ಜಿ. ಗುಂಡಪ್ಪ, ಗಂಗಪ್ಪ , 
ಗಂಗಪ್ಪ ಬಿನ್ ಮಾಲಯ್ಯ , ಮರಿಯಪ್ಪ ಬಿನ್ ಮರಿಯಪ್ಪ 

ಮಾಲಯ್ಯ 
11. (ತೋಟಿ ನೌಕರಿ ಇನಾಂತಿ 

ಬಜ್ಜಯ್ಯ , ಲಕ್ಕಣ್ಣ, ಹಟ್ಟಯ್ಯ | 60 | ಖುಷ್ಠಿ | ಉಳಿಕೆ | ಉಳಿಕೆ | 62 | 56 / | 0 - 13 | 0 - 39 
ಸಿದ್ದಯ್ಯ ಬಿನ್ ಬೋರೇಗೌಡ, ನರಸಿಂಹಯ್ಯ | ಸಿದ್ದೇಗೌಡ, ಸಿದ್ದಯ್ಯ - 62 ) ಖುಷಿ | ಉಳಿಕೆ | ಉಳಿಕೆ 63/5 | 60 | 0 - 08 1/2 | 0 - 25 
13. ಬೋರಯ್ಯ ಬಿನ್ ಸಿದ್ದಯ್ಯ 

ಬೋರಯ್ಯ | 63 /5 | ಖುಷಿ | ಉಳಿಕೆ | 63/ 4 | 64/ 

2 1 62 0 -03 | 0 - 09 | 


ಖುಷಿ 
ఋష్మి 


ತಿಮ್ಮಯ್ಯ 


12 . 


63 / 5 


ಮುದ್ದಯ್ಯ 


640 | 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೭, ೨೦೦೯ 

೧೦೩೧ 
ಖಾತೆದಾರರ ಹೆಸರು | ಅನುಭವದಾರರ ಹೆಸರು | ಸ. | ತರಹ 

ಚಕ್ಕುಬಂದಿ | 

ಭೂಸ್ವಾಧೀನದ ಜಮೀನಿನ| 
ನಂ . 

ಪೂರ್ವ | ಪಶ್ಚಿಮ ಉತ್ತರ 

ವಿಸ್ತೀರ್ಣ | ಆಕಾರ 
ಸ . ನಂ . ಸ. ನಂ . ಸ. ನಂ . ಸ. ನಂ . 

ಎ - ಗುಂ | ರೂ - ಪೈ 
ಗಂಗಯ್ಯ ಬಿನ್ ಮುದ್ದಯ್ಯ, ಚನ್ನಯ್ಯ ಬಿನ್ ಗಂಗಯ್ಯ , ಚನ್ನೇಗೌಡ | 63/4 

ಉಳಿಕೆ 64 / 2 62 10-00 1 /2 | 0 -02 
| ಗಂಗರಾಮಯ್ಯ , ಗಿರಿಯಪ್ಪ ಬಿನ್ ಸಣೇಗೌಡ ಗಂಗರಾಮಯ್ಯ , 

63/5 | 0 - 03 | 0 - 09 | 
ಹೆಚ್.ಎಸ್. ಗಿರಿಗೌಡ 
ವೆಂಕಟರಾಜಭಟ್ಟರು, ರಂಗರಾಜಭಟ್ಟರು, ವೆಂಕಟರಾಮಯ್ಯ , 

64 /2 | 0 - 03 1/2 | 0 -10 | 
ವೆಂಕಟರಮಣ, ಲಕ್ಷ್ಮಮ್ಮ ಕೋಂ ಹೊನ್ನಯ್ಯ , ಗಂಗರಾಮಯ್ಯ , 
ಮುರುಡಯ್ಯ ಬಿನ್ ಹೊನ್ನಯ್ಯ , ನಂಜಯ್ಯ ಬಿನ್ ನಂಜಯ್ಯ , 
ಗಂಗೇಗೌಡ 

ರಂಗರಾಜಭಟ್ಟರು, 

ಲಕ್ಷಮ್ಮ, ಮುರುಡಯ್ಯ 
| ಚಾಮುಂಡಮ್ಮ ಕೋಂ ಲಿಂಗಯ್ಯ , ಗಂಗೇಗೌಡ ಸಿದ್ದೇಗೌಡ, 

| 65 | ಖುಷಿ | ಉಳಿಕೆ | ಉಳಿಕೆ 1 66/7 | 64 | 0 - 04 | 0 - 12 
ಬಿನ್ ಚನ್ನೇಗೌಡ, ನರಸಿಂಹಯ್ಯ ಬಿನ್ ವೆಂಕಟರಮಣಯ್ಯ , 
ನರಸಿಂಹಯ್ಯ ಗಂಗಯ್ಯ ಬಿನ್ ಗಂಗೇಗೌಡ, ಮೂಡ್ಡಯ್ಯ , 
ಲಿಂಗಯ್ಯ ಬಿನ್ ಬೋರೇಗೌಡ, ಸಿದ್ದಯ್ಯ ಬಿನ್ ಗಂಗರಾಮಯ್ಯ , ಕಳಸಮ್ಮ , 
ಬೋರಯ್ಯ , ವೆಂಕಟರಮಣಯ್ಯ ಬಿನ್ ಸಣ್ಣಯ್ಯ , ಮೂಢಗಿರಿ ಉ : ಬುಡ್ಡಯ್ಯ , 
ಮೂಡ್ಡಯ್ಯ ಬಿನ್ ಸಣ್ಣಯ್ಯ , ಮೂಢಗಿರಿ ಉ : ಗಿರಿಗೌಡ, ಸಣ್ಣಯ್ಯ , 
ಬುಡ್ಡಯ್ಯ ಬಿನ್ ಸಣ್ಣಯ್ಯ , ಗಂಗರಾಮಯ್ಯ ಬಿನ್ ಗಂಗೇಗೌಡ, ಲಿಂಗಯ್ಯ , 
ಸಣ್ಣಯ್ಯ , ಗಿರಿಗೌಡ ಬಿನ್ ಸಣ್ಣಯ್ಯ , ಸಣ್ಣಯ್ಯ 
ಬಿನ್ ಹೊರಹಟ್ಟಿಗಿರಿಗೌಡ 
| ಹೆಚ್. ಬಿ. ಗಂಗಾಧರಯ್ಯ ಬಿನ್ ಬೆಟ್ಟಸ್ವಾಮಿ | ಹೆಚ್ . ಬಿ . ಗಂಗಾಧರಯ್ಯ 66/ 7 | ಋಷ್ಠಿ 

66 / 4 | 66 / 3 | | 

65 

0 - 01 [ 0 - 03 
19 . | ದೊಡ್ಡಗಂಗಯ್ಯ ಬಿನ್ ಗಂಗಯ್ಯ 

ದೊಡ್ಡಗಂಗಯ್ಯ 66/ 4 ಖುಷಿ 66 / 7 ಉಳಿಕೆ 

66 /3 | 

0 - 01 | 0 - 03 
20. | ಹುಚ್ಚಯ್ಯ ಬಿನ್ ಗಂಗಯ್ಯ 

66 /3 ಖುಷ್ಠಿ ಉಳಿಕೆ ಉಳಿಕೆ 66 /2 6677 0 - 03 0 - 09 
- 21. ಹೆಚ್ . ಜಿ. ಹುಚ್ಚಗಂಗಯ್ಯ ಬಿನ್ ಗಂಗಯ್ಯ | ಹೆಚ್ . ಜಿ. ಹುಚ್ಚಗಂಗಯ್ಯ 66 /2 ಖುಷ್ಠಿ 

ಉಳಿಕೆ ಉಳಿಕೆ 

66 / 66 / 3 | 0 - 03 0 - 09 
22 . | ಪುಟ್ಟಲಿಂಗಯ್ಯ ಬಿನ್ ಕಲ್ಲೋಲಿಂಗಯ್ಯ , ಹುಚ್ಚಯ್ಯ ಹುಚ್ಚಯ್ಯ , ಪುಟ್ಟಲಿಂಗಯ್ಯ 

66 / ಉಳಿಕೆ 

67 66/ 2 | 0 - 02 3 / 4 | 0 - 08 
ಬಿನ್ ಗಂಗಯ್ಯ 


ಸಿದ್ದಯ್ಯ 


18, 


65 


ಹುಚ್ಚಯ್ಯ 


ಖಿಷ್ಠಿ 


68 | 


ನಂ . 


ದಕ್ಷಿಣ 


1 ಖುಷಿ 


68 


೧೦೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೭, ೨೦೦೯ 

ಭಾಗ - ೬ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ . | ತರಹೆ 

ಚಕ್ಕುಬಂದಿ 

ಭೂಸ್ವಾಧೀನದ ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ 

| ವಿಸ್ತೀರ್ಣ | ಆಕಾರ 

ಸ . ನಂ . ಸ . ನಂ . ಸ. ನಂ . ಸ. ನಂ . ಎ - ಗುಂ | 
23 . ವೆಂಕಟರಮಣಯ್ಯ ಬಿನ್ ಸಣ್ಣಯ್ಯ , ಮೂಡ್ಡಯ್ಯ ವೆಂಕಟರಮಣಯ್ಯ , ( 67 ಖುಷಿ | ಉಳಿಕೆ | 68 ಉಳಿಕೆ 66 /1 | 0 - 00 1 /2 | 0 -02 

ಬಿನ್ ಸಣ್ಣಯ್ಯ , ಮೂಢಗಿರಿ ಉ : ಬುಡ್ಡಯ್ಯ ಬಿನ್ | ಮೂಡ್ಡಯ್ಯ , ಮೂಡ್ಲಗಿರಿ 
ಸಣ್ಣಯ್ಯ , ಗಂಗರಾಮಯ್ಯ ಬಿನ್ ಸಣ್ಣಯ್ಯ , ಉ : ಬುಡ್ಡಯ್ಯ , 
ಗಿರಿಗೌಡ ಬಿನ್ ಸಣ್ಣಯ್ಯ , ಸಣ್ಣಯ್ಯ ಬಿನ್ ಗಂಗರಾಮಯ್ಯ, ಗಿರಿಗೌಡ, 
ಹೊರಹಟ್ಟಿಗಿರಿಗೌಡ 

ಸಣ್ಣಯ್ಯ 
ಶಿವಲಿಂಗಯ್ಯ ಬಿನ್ ಲೇಟ್ ಗಂಗಯ್ಯ ಶಿವಲಿಂಗಯ್ಯ 

| 68 | ಖುಷಿ | ಉಳಿಕೆ | ಉಳಿಕೆ | 72 / 3 | ಉಳಿಕೆ | 0 - 16 | 0 - 46 | 
25, ಹುಚ್ಚಯ್ಯ ಬಿನ್ ಜಗ್ಗಯ್ಯ , ಹುಚ್ಚಯ್ಯ ಬಿನ್ ಹುಚ್ಚಯ್ಯ 

ಉಳಿಕೆ ಉಳಿಕೆ 7772 

0 - 09 | 0 - 27 
ನಂಜುಂಡಯ್ಯ 
[ 26 . ನಂಜಯ್ಯ ಬಿನ್ ಹನುಮಯ್ಯ 

ನಂಜಯ್ಯ 

- 12 /2 ಖುಷ್ಠಿ | ಉಳಿಕೆ | ಉಳಿಕೆ | 720 | 12/3 | 0- 10 | 0- 30 | 
ಸಣ್ಣಯ್ಯನ ಲಿಂಗಯ್ಯ ಬಿನ್ ಲಿಂಗಯ್ಯ , ದಾಸಶೆಟ್ಟಿ ಸಣ್ಣಯ್ಯನಲಿಂಗಯ್ಯ , 72/ ಖುಷ್ಟಿ ಉಳಿಕೆ ಉಳಿಕೆ 71 72 /2 - 0-160 -49 | 
ಬಿನ್ ವೆಂಕಟರಮಣಶೆಟ್ಟಿ, ತಿಮ್ಮಶೆಟ್ಟಿ ಬಿನ್ ದಾಸಶೆಟ್ಟಿ, ತಿಮ್ಮಶೆಟ್ಟಿ, 
ವೆಂಕಟರಮಣಶೆಟ್ಟಿ, ಗೋವಿಂದಯ್ಯ ಬಿನ್ ಗೋವಿಂದಯ್ಯ , 
ವೆಂಕಟರಮಣಶೆಟ್ಟಿ 

ವೆಂಕಟರಮಣಯ್ಯ , 
ಮೂಡ್ಡಯ್ಯ , 

ಗಂಗರಾಮಯ್ಯ 
- 28. ಭೈರಯ್ಯ ಬಿನ್ ಚಿಕ್ಕಭೈರಯ್ಯ 

ಭೈರಯ್ಯ 

88 ಖುಷಿ 71 89 ಉಳಿಕೆ ಉಳಿಕೆ 0 - 01 1 0 - 03 
29, ಹೊಂಬಮ್ಮ ಕೋಂ ಸಿದ್ದಯ್ಯ | ಹೊಂಬಮ್ಮ 

ಉಳಿಕೆ ಉಳಿಕೆ 0 - 09 0 - 24 
30 . ಸಿದ್ದಯ್ಯ ಬಿನ್ ಚೇಳೂರಯ್ಯ | ಸಿದ್ದಯ್ಯ 

ಉಳಿಕೆ ಉಳಿಕೆ 

0 - 11 | 

0 - 26 
31 , ಅಂದಾನಯ್ಯ ಬಿನ್ ಸಿದ್ದಯ್ಯ ( ಅಂದಾನಯ್ಯ 

ಉಳಿಕೆ 0 -11 

0 - 25 
32 . ಚನ್ನಿಗಯ್ಯ ಬಿನ್ ಕುಂಟಯ್ಯ | ಚನ್ನಿಗಯ್ಯ 

ಉಳಿಕೆ ಉಳಿಕೆ 0 - 10 | 0 - 25 
[ 33 , ತೋಟಿನಂಜಯ್ಯ ಬಿನ್ ಕುಂಟಕದ್ರಯ್ಯ 

| ಖಮ್ಮೆ 

ಉಳಿಕೆ 

0 - 22 | 0 - 64 
ಒಟ್ಟು 

5 - 0 1 / 2 | 5 - 67 
2 . ಗ್ರಾಮ : ಕೆಂಚಗಾಲಪುರ 
34 . ಪುಟ್ಟಮಾದಮ್ಮ ಕೋಂ ಬೋರಮೇ | ಪುಟ್ಟಮಾದಮ್ಮ 

ಖಷ್ಠಿ ಉಳಿಕೆ ಉಳಿಕೆ 

ಹುಲಿಪುರ | 0 - 01 1 /2 | 0 - 3 

ಗಡಿ 
35, ಪುಟ್ಟಮಾದಮ್ಮ ಕೋಂ ಬೋರಾಮೇಸ್ತಿ ಪುಟ್ಟಮಾದಮ್ಮ 

| 44 /3 ) ಖುಷಿ | 44 /4 ಉಳಿಕೆ | 45/ 4 | 41/2 | 0 =15 | 0 - 21 | 


ಖುಷಿ 
ಖುಷ್ಠಿ 
ಖುಷ್ಠಿ 


ಋಷಿ - 


41 / 2 


ಪಶ್ಚಿಮ 


ಸ. ನಂ . 


9 ) 


ಣ 


0 - 02 


ಖುಷಿ 
ఖమ్మ 


ಉಳಿಕೆ 


| | 


0 - 02 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೭, ೨೦೦೯ 

೧೦೩೩ 
ಖಾತೆದಾರರ ಹೆಸರು | ಅನುಭವದಾರರ ಹೆಸರು | ಸ . | ತರಹೆ | 

* ಚಕ್ಕುಬಂದಿ 

ಭೂಸ್ವಾಧೀನದ ಜಮೀನಿನ 
ನಂ . ಪೂರ್ವ 

ಉತ್ತರ 

| ವಿಸ್ತೀರ್ಣ | ಆಕಾರ 
ಸ . ನಂ . ಸ. ನಂ . 

ಸ. ನಂ . | ಎ - ಗುಂ | ರೂ - ಪೈ 
36 ಹುಚ್ಚಯ್ಯ ಬಿನ್ ಲಿಂಗಯ್ಯ ಬಿ, ನಂಜುಂಡಯ್ಯ ಹುಚ್ಚಯ್ಯ , ನಂಜುಂಡಯ್ಯ | 44/4 

ಉಳಿಕೆ 44 /3 ಉಳಿಕೆ 41 / 2 [ 0 - 01 1/2 | 0 - 02 
ಉ : ಮರಿಯಪ್ಪ ಬಿನ್ ನಂಜಪ್ಪ 

ಉ : ಮರಿಯಪ್ಪ 
37 . ಲಿಂಗಪ್ಪ ಬಿನ್ ಜವರಯ್ಯ , ಎಲ್. ಕ ಷ್ಣಮೂರ್ತಿ ( ಎಲ್ . ಕ ಷ್ಣಮೂ 

ಉಳಿಕೆ 

ಉಳಿಕೆ 45 /3 | 44/3 0 - 14 | 0 - 33 
ಬಿನ್ ಕೆ.ಜಿ. ಲಿಂಗಪ್ಪ 

ಮರಿಯಣ್ಣ 
38. ಹುಚ್ಚಯ್ಯ ಬಿನ್ ಮರಿಲಿಂಗಯ್ಯ ಹುಚ್ಚಯ್ಯ 

ಉಳಿಕೆ 45 / 2 | 45 / 4 

0 - 05 
39 . ದೊಡ್ಡಮ್ಮ , ಲಿಂಗಯ್ಯ ಹುಚ್ಚಯ್ಯ , ದೊಡ್ಡಮ್ಮ , 

45 / 45/ 3 

0 = 05 | 
ಲಿಂಗಯ್ಯ 
- 40. ಹುಚ್ಚಯ್ಯ ಬಿನ್ ಲಿಂಗಯ್ಯ ಹುಚ್ಚಯ್ಯ , ಲಿಂಗಯ್ಯ 45/ ಖುಷ್ಠಿ 

46 / 3 | 45 / 2 

0 - 04 0 - 10 
- 41. ವೆಂಕಟಯ್ಯ ಬಿನ್ ವೆಂಕಟಯ್ಯ 

ವೆಂಕಟಯ್ಯ 46 /3 | ಖುಷಿ 

46/lಎ | 45 / 0 - 07 0 - 16 
42. ಲಿಂಗಯ್ಯ ಉ : ಮರಿಯಣ್ಣ ಬಿನ್ ಹುಚ್ಚಯ್ಯ ಲಿಂಗಯ್ಯ ಉ : ಮರಿಯಣ್ಣ | 46/1ಎ ಖುಷಿ 

59 | 46 /3 0 -15 | 0 -35 
- ಒಟ್ಟು 

1 - 22T 1 - 30 
ಘೋಷ್ಟಾರೆ 
ಕ್ರ. ಸಂ . | ಗ್ರಾಮಗಳು 

ಋಷ್ಠಿ 
1. | ಹುಲಿಪುರ 

5 - 0 1 / 2 
ಕೆಂಚಗಾಲಪುರ 

1 - 22 
ಒಟ್ಟು 

6 - 22 1 / 2 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
ಪಿ . ಆರ್. 409 

ಎಂ . ವೆಂಕಟೇಶಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ ( ಭೂಸ್ವಾಧೀನ- 2) 
ಕಂದಾಯ ಸಚಿವಾಲಯ , ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6 (1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕಃ ಕಂಇ 68 ಭೂಸ್ವಾತು 2009, ದಿನಾಂಕ: 3ನೇ ಆಗಸ್ಟ್ 2009 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು 
ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕಃ ಎಲ್ಎಕ್ಯೂ /ಎಸ್‌ಆ‌/ 74/2007- 08, ದಿನಾಂಕ : 20. 03 . 2008 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 


೧೦೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

ಭಾಗ - ೬ 
ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894 ) (1) 5ಎ ಪ್ರಕರಣದ (2) ನೇ ಉಪಪ್ರಕರಣದ ಮತ್ತು 
6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ 
ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು: ಗುಬ್ಬಿ 

ಹೋಬಳಿ: ಕಸಬಾ, ಚೇಳೂರು 

ಗ್ರಾಮ :1 ಬಡಕನಪಾಳ್ಯ , 2. ದೊಡ್ಡನೆಟ್ಟಗುಂಟೆ, 3 . ಎಂ . ಎಂ . ಎ. ಕಾವಲ್. 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ . ನಂ . | ತರಹೆ 

ಚಕ್ಕುಬಂದಿ 

ಧೀನದ ಜಮೀನಿನ 
ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ | ಆಕಾರ 

1. ಗ್ರಾಮ : ಬಡಕನಪಾಳ್ಯ 
ಎಸ್‌ . ಆರ್‌. ಜಯಕುಮಾರ್‌ ಬಿನ್ ಎಸ್‌ . ಆರ್‌ . ಜಯಕುಮಾರ್ - 8/ 2 | ಖುಷಿ | 9 | ಉ . ಜ . | ಉಜ | 11 | 0- 06 | 0- 20 
ಎಸ್. ಸಿ . ರಾಮೇಗೌಡ 
ನಾರಾಯಣಪ್ಪ ಬಿನ್ ಚನ್ನಪ್ಪ, ಹುಚ್ಚೇಗೌಡ, 

ಖುಷಿ | ಗಡಿ | 8/ 2 | ಉಜ | ಉಜ | 0 - 03 0 - 08 
ಎಸ್. ಸಿ. ರಾಮೇಗೌಡ ಬಿನ್ ಹುಚ್ಚಪ್ಪ , ಎಸ್ . ಸಿ.ರಾಮೇಗೌಡ, 
ಹುಚ್ಚೇಗೌಡ ಬಿನ್ ಚನ್ನಪ್ಪ , ಸಿದ್ದಲಿಂಗಪ್ಪ ಹುಚೇಗೌಡ, ಸಿದ್ದಲಿಂಗಪ್ಪ, 
ಬಿನ್ ಚನ್ನಪ್ಪ , ಹುಚ್ಚೇಗೌಡ ಬಿನ್ ಲೇ . 

ನಾರಾಯಣಪ್ಪ , ಹುಚ್ಚೇಗೌಡ, 
ಗೋವಿಂದಪ್ಪ , ಶ್ರೀನಿವಾಸ ಬಿನ್ ಲೇಟ್ 
ಗೋವಿಂದಪ್ಪ, ವೆಂಕಟೇಶ್ ಬಿನ್ ಲೇ . 

| ಶ್ರೀನಿವಾಸ್ , ವೆಂಕಟೇಶ್. 
ಗೋವಿಂದಪ್ಪ 
ಹುಚ್ಚೇಗೌಡ ಬಿನ್ ಲೇ .ಗೋವಿಂದಪ್ಪ , ಹುಚ್ಚೇಗೌಡ, ಶ್ರೀನಿವಾಸ್ 4 / 4 

ಉ . ಜ , ಉ . ಜ . | ಗಡಿ 

0 - 01 | 0 - 1 
ಶ್ರೀನಿವಾಸ್‌ ಬಿನ್ ಲೇ .ಗೋವಿಂದಪ್ಪ 
ಚೊಕ್ಕಮಣಿ ಗೌಂಡರ್‌ ಬಿನ್ ಲೇಟ್ | ಚೊಕ್ಕಮಣಿ ಗೌಂಡರ್ 

4 / 3 ಖುಷಿ | ಉ . ಜ . | 3 | 4 / 4 

0 - 03 
ಸಭಾಪತಿ ಗೌಂಡರ್ 


ಖುಷಿ 


- 4 / 1 


| 


0 - 33 


ಭಾಗ - ೬ 


೧೦೩೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು 

ಸ . ನಂ . 


ತರಹೆ 


ಸಂ . 


ವೆಂಕಟೇಶ್ ಬಿನ್ ಲೇ .ಗೋವಿಂದಪ್ಪ 


| ಚಕ್ಕುಬಂದಿ 

ಭೂ ಸ್ವಾಧೀನದ ಜಮೀನಿನ | 
ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ | ಆಕಾರ 

ಉ . ಜ. | 3 | 4/31 ಉಜ | - 0 - 02 
| ಉ .ಜ . | ಉ . ಜ. | 3 | 22/ 2 | 0- 07 0 - 19 


ವೆಂಕಟೇಶ್ 


ಖುಷಿ 


4 /1 
2 


0 - 22 


| 


ಎಸ್ . ಅಶ್ವಥನಾರಾಯಣ್, 
ಎಸ್ . ಅಶ್ವಥ್ ನಾರಾಯಣ್ 


ಖುಷಿ 


ಎಸ್. ಅಶ್ವಥನಾರಾಯಣ್ ಬಿನ್ 
ಹೆಚ್ . ಎಸ್. ಸುಬ್ಬಣ್ಣ, 
ಎಸ್. ಅಶ್ವಥ್‌ನಾರಾಯಣ ಬಿನ್ ಲೇಟ್ 
ಎಚ್ .ಎನ್ . ಸುಬ್ಬಣ್ಣ 
ಚಿಕ್ಕಮುನಿಯಪ್ಪ ಬಿನ್ ಚಿಕ್ಕತಿಮ್ಮಯ್ಯ 
ಮಣ್ಣೆನರಸಯ್ಯ ಬಿನ್ ಓಬಮ್ಮ 


22 / 2 


0 - 02 


0 - 06 


ಚಿಕ್ಕಮುನಿಯಪ್ಪ 
ಹಟ್ಟಿನರಸಯ್ಯ , 
ಮಣ್ಣೆನರಸಯ್ಯ 


ಖುಷಿ 

21 / 1ಬಿ | ಉಜ ಉಜ 
* ಖುಷಿ | 22/ 2 | ಗಡಿ | ಉಜ | ಉಜ 


21 / 1ಬಿ 


0 - 02 


0 - 06 


ಒಟ್ಟು 


0 - 26 


ಖುಷಿ 
- ಗ್ರಾಮ 2:ದೊಡ್ಡನೆಟ್ಟಗುಂಟೆ 

41 / 2 


ಈರಯ್ಯ , ಕರಿಯಣ್ಣ, 


ಖುಷಿ 


41 /1ಎ | ಉಜ 


ಉಜ 


0 - 03 


0 - 13 


ನಂಜಮ್ಮ 


10 | 


41 /1ಎ 


ಖುಷಿ 


41 / 2 


ಉಜ | ಉಜ| 


| 41 /1ಬಿ 


0 - 01 


0 - 04 


ಈರಯ್ಯ ಬಿನ್ ಮೂಕಮ್ಮ , ಕರಿಯಣ್ಣ 
ಬಿನ್ ನರಸಯ್ಯ , ನಂಜಮ್ಮ ಕೋಂ . 
ಬೋಗಣ್ಣ 
ಸಿದ್ದಲಿಂಗಯ್ಯ ಬಿನ್ ವೆಂಕಟಯ್ಯ , 
ವೆಂಕಟರಾಮಯ್ಯ ಬಿನ್ ವೆಂಕಟಯ್ಯ , 

ಬಿ. ಎನ್ .ಶಿವಮ್ಮ ಕೋಂ ನಂಜಪ್ಪ 
11 ವೆಂಕಟಸ್ವಾಮಿ ಬಿನ್ ಗೋವಿಂದಯ್ಯ 
12 ಕೃಷ್ಣಪ್ಪ ಬಿನ್ ಶೀಬಯ್ಯ 
13 ವೆಂಕಟಾಚಲಯ್ಯ ಬಿನ್ ವೆಂಕಟಪ್ಪ 
14 ವೆಂಕಟರಾಮಯ್ಯ ಬಿನ್ ರಾಮಯ್ಯ 
15 | ಜಯರಾಮಯ್ಯ ಬಿನ್ ಹುಚ್ಚಣ್ಣ 


ಸಿದ್ದಲಿಂಗಯ್ಯ , 
ಬಿ.ಎನ್ . ಶಿವಮ್ಮ , 
ವೆಂಕಟರಾಮಯ್ಯ 
ವೆಂಕಟಸ್ವಾಮಿ 
ಕೃಷ್ಣಪ್ಪ 
ವೆಂಕಟಾಚಲಯ್ಯ 


41/1ಬಿ 


ಖುಷಿ 


ಉಜ 


42/2ಎ | 41 /1ಎ 


| ಉಜ 


0 - 02 


0 - 09 


42/ 2ಎ 


44 / 2 


0 - 04 


- 0 - 11 


0 ) 


h 


). 


44 / 1 


ಉಜ 


0 - 04 


0 - 11 


ಖುಷಿ 41 /1ಬಿ 

ಉಜ 
ಖುಷಿ 44 / 2 ಉಜ 42/ 2ಎ 
ಖುಷಿ 

ಉಜ 44 / 1 42 / 2ಎ 
ಖುಷಿ | 44/1 | 33/ 2 | ಉಜ 


ವೆಂಕಟರಾಮಯ್ಯ, 


44 / 2 


0 -10 


0 -50 


ಉಜ 
ಉಜ 


ಜಯರಾಮಯ್ಯ 


33 / 3 


0 - 03 


0 - 08 


24 


. 


೧೦೩ 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು 

ಸ . ನಂ . 


ತರಹೆ 


ಚಕ್ಕುಬಂದಿ 

ಭೂ ಸ್ವಾಧೀನದ ಜಮೀನಿನ 
ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ | ಆಕಾರ 


ಸರಿ. 


ಪೂರ್ವ 


33/ 3 


ಉಜ 


0 - 02 


0 - 06 


33 / 1 | 

ಉಜ 
20 / 4 ಉಜ 

| 
20/ 3 | ಉಜ 

2 


ಉಜ 


33/ 2 
33 / 1 


2 ) 


0 - 02 
0 - 02 


0 - 06 
0 - 06 


18 


| ಉಜ 


19 | 


| 2014 


| 20/2 | ಉಜ | ಉಜ 


0 - 04 


0 - 13 


20 | 


ಖುಷಿ 


20/ 3 . 


ನಾಲಾ | ಉಜ 


ಉಜ 


0 - 02 


0 - 06 


16 | ರಂಗಪ್ಪ ಬಿನ್ ಲೇ . ಜಟ್ಟಪ್ಪ 

ರಂಗಪ್ಪ 

33 / 2 

ಖುಷಿ 
17 . ಎನ್ . ಪುಟ್ಟಯ್ಯ ಬಿನ್ ಎನ್ . ಪಿ . ನಂಜಪ್ಪ ಎನ್ . ಪುಟ್ಟಯ್ಯ 

33 / 1 

ಖುಷಿ 
ಎನ್ . ಜಿ . ಗಂಗಮ್ಮ ಕೋಂ ಲೇ . 

ಎನ್ . ಜಿ . ಗಂಗಮ್ಮ , 

20/ 4 

ಖುಷಿ 
ಎನ್ . ಸಿ . ಶಂಕರಲಿಂಗಯ್ಯ , 

ಎನ್ . ಸಿ. ವಿರೂಪಾಕ್ಷಯ್ಯ , 
ಎನ್. ಸಿ. ವಿರೂಪಾಕ್ಷಯ್ಯ ಬಿನ್ ಚೆನ್ನಪ್ಪ , 

ಎನ್ . ಸಿ . ಆನಂದ್ . 
ಎನ್ . ಸಿ. ಆನಂದ ಬಿನ್ ಚೆನ್ನಪ್ಪ 
ಎನ್ .ಎಸ್ . ನಿಜಗುಣಾರ್ಯ ಬಿನ್ ಎನ್. ಎಸ್ . ನಿಜಗುಣಾರ್ಯ, | 20/3 | ಖುಷಿ 
ಎನ್ . ಸಿ . ಸದಾಶಿವಯ್ಯ , 

ಪಾಂಡುರಂಗಯ್ಯ . 
ಪಾಂಡುರಂಗಯ್ಯ ಬಿನ್ ರಂಗರಾಮಯ್ಯ 
ಎನ್ . ವಿ.ಗಂಗಾಧರಯ್ಯ ಬಿನ್ ಎನ್. ವಿ. ಗಂಗಾಧರಯ್ಯ , 20/ 2 
ಎನ್. ಪಿ.ವೀರಣ್ಣ, ಎನ್.ಎಸ್. ಕೈಲಾಸ್ | ಎನ್.ಎಸ್ . ಕೈಲಾಸ್. 
ಬಿನ್ ಎನ್ . ಸಿ. ಸದಾಶಿವಪ್ಪ 
ಒಟ್ಟು 

ಗ್ರಾಮ 3 : ಎಂ . ಎಂ . ಎ .ಕಾವಲ್‌ 
ಹುಚ್ಚೇಗೌಡ ಬಿನ್ ಗೋವಿಂದಪ್ಪ , ಹುಚ್ಚೇಗೌಡ, ವೆಂಕಟೇಶ 
ವೆಂಕಟೇಶ್ ಬಿನ್ ಗೋವಿಂದಪ್ಪ 
ಹುಚ್ಚೇಗೌಡ ಬಿನ್ ಗೋವಿಂದಪ್ಪ , ಹುಚ್ಚೇಗೌಡ, ಶ್ರೀನಿವಾಸ, | 4 ಖುಷಿ 
ಶ್ರೀನಿವಾಸ ಬಿನ್ ಗೋವಿಂದಪ್ಪ, ವೆಂಕಟೇಶ್ 

ವೆಂಕಟೇಶ ಬಿನ್ ಗೋವಿಂದಪ್ಪ 
23 ಎಸ್‌. ಆರ್‌ . ಜಯಕುಮಾರ್‌ ಬಿನ್ ಎಸ್‌ . ಆರ್‌ . ಜಯ ಕುಮಾರ್ , | 

ಎಸ್ . ಸಿ .ರಾಮೇಗೌಡ, 

ನಾರಾಯಣಪ್ಪ ಬಿನ್ ಚೆನ್ನಪ್ಪ , ನಾರಾಯಣಪ್ಪ 
25 | ನರಸಿಂಹಯ್ಯ ಬಿನ್ ಲೇಟ್ ಚನ್ನಯ್ಯ ನರಸಿಂಹಯ್ಯ 

331 

ಖುಷಿ 


ಖುಷಿ 


0-39 


ಖುಷಿ 


ರಸ್ತೆ 


| ಗಡಿ 


ಉಜ | ಉಜ 


0- 02 


0 - 45 


22 


ಉಜ 


ಸ . ನಂ . | ಉಜ 


0 - 20 


| | 


0 - 75 


328 


ಖುಷಿ 


ಉಜ 


ಉಜ | ಸ . ನಂ . 6 | ಸ . ನಂ . 4 | 


0 - 06 


| 


0 - 23 


24 


330 


ಖುಷಿ 


ಉಜ 


0 - 06 


0 - 23 


ಉಜ | ಸ . ನಂ . 6 | 331 
ಉಜ 1330 | ಗಡಿ 


ಉಜ 


0 - 10 


0 - 39 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು 

ಸ . ನಂ . 


ತರಹೆ 


ಸಂ . 


1/ 257 


೧೦೩೭ 
ಚಕ್ಕುಬಂದಿ 

ಭೂ ಸ್ವಾಧೀನದ ಜಮೀನಿನ 
ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ | - ಆಕಾರ 
1 / 256 | ಉಜ | 6 

0 -25 0 - 63 
1 / 257 | ರಸ್ತೆ | ಉಜ6 

0 - 03 0 - 08 
ನಾಲಾ | 6 /58 | 1 | ಉಜ 0 -13 - 0 - 33 
( 6/ 59 54 | 1 | ಉಜ 0 - 13 | 0 -33 


ಖುಷಿ 
ಖುಷಿ 
ಖುಷಿ 
ಖುಷಿ 


1 / 256 


6 / 59 
6/ 58 


6 / 54 


ಖುಷಿ 


6/58 


ರಸ್ತೆ | 


1 


ಉಜ 


0 - 13 


0- 33 


6/ 55 


ಖುಷಿ 


ಉಜ 


ಉಜ 


ಉಜ | 6/ 43 


0 - 07 


0 - 18 


6 / 43 


ಖುಷಿ 


ಉಜ 


ಉಜ 


6 / 55 


| 6 / 40 


0 - 03 


0 - 08 


26 | ಚಿಕ್ಕಮಸಿಯಪ್ಪ ಬಿನ್ ಮುನಿಯಪ್ಪ ಚಿಕ್ಕಮಸಿಯಪ್ಪ 
27 | ದೊಡ್ಡಯ್ಯ ಬಿನ್ ಲಿಂಗಮ್ಮ 

ದೊಡ್ಡಯ್ಯ 
28 | ಸಿ. ನರಸಿಂಹಮೂರ್ತಿಬಿನ್ ಚೆನ್ನರಸಯ್ಯ ಸಿ. ನರಸಿಂಹಮೂರ್ತಿ 
29 ಸೈಯದ್ ಜಹೀರ್ ಅಹ್ಮದ್, ಸೈಯದ್ ಸೈಯದ್ ಜಹೀರ್ ಅಹ್ಮದ್ 

ಜಹೀರ್ ಅಹ್ಮದ್ ಬಿನ್ ಲೇ . ಸೈಯದ್ 
ಹುಸೇನ್ , 
ಸೈಯದ್ ಜಹೀರ್‌ ಅಹ್ಮದ್ ಬಿನ್ ಸೈಯದ್ ಜಹೀರ್ ಅಹಮದ್ | 

ಸೈಯದ್ ಹುಸೇನ್ 
31 ರಂಗಯ್ಯಬಿನ್ ಚಿಕ್ಕಮಸಿಯ , ಮಂಜುಳ ರಂಗಯ್ಯ , ಮಂಜುಳ 

| ಕೋಂ ನರಸಿಂಹಮೂರ್ತಿ 
32 ಗೋಪಾಲಯ್ಯ ಬಿನ್ 

ಗೋಪಾಲಯ್ಯ , ಮಸಿಯಪ್ಪ, 
ಸಿರಿಯಪ್ಪ, ಗೊರವಯ್ಯ 

ಗೊರವಯ್ಯ 
33 ನಾರಾಯಣಪ್ಪ ಬಿನ್ ಚನ್ನಪ್ಪ 

ನಾರಾಯಣಪ್ಪ 
34 ನಾರಾಯಣಪ್ಪ ಬಿನ್ ಕೆಂಪಮ್ಮ 

ನಾರಾಯಣಪ್ಪ 
35 | ಸಿದ್ದಲಿಂಗಯ್ಯ ಬಿನ್ ಮುನಿಯಪ್ಪ ಸಿದ್ದಲಿಂಗಯ್ಯ 
36 . ನಾರಾಯಣಪ್ಪ ಬಿನ್ ಚೆನ್ನಪ್ಪ 

ನಾರಾಯಣಪ್ಪ 
37 ನಾರಾಯಣಪ್ಪ ಬಿನ್ ಚೆನ್ನಪ್ಪ 

ನಾರಾಯಣಪ್ಪ 
38 . ನಾರಾಯಣಪ್ಪ ಬಿನ್ ಚೆನಪ್ಪ 

ನಾರಾಯಣಪ್ಪ 
39 . ಸಿ . ಹುಚ್ಚಗೌಡ ಬಿನ್ ಕೆಂಪಮ್ಮ 

ಸಿ . ಹುಚ್ಚಗೌಡ 
40 | ಸಿ. ಹುಚ್ಚೇಗೌಡ ಬಿನ್ ಕೆಂಪಮ್ಮ 

ಸಿ . ಹುಚ್ಚೇಗೌಡ 
ಒಟ್ಟು 
ಮೂರುಗ್ರಾಮಗಳ ಒಟ್ಟು 


6 / 60 


0 - 08 


- 0 - 20 | 


| 328 


0 - 08 


0 - 20 


6 / 61 
6 / 41 
6 / 30 
6 / 31 
633 


ಉಜ 
6 / 30 
ಉಜ 


0 -10 


0 - 04 
0 - 10 


0 - 25 


ಉಜ 6 / 40 | 6 / 61 
ಉಜ 6 / 60 
ಉಜ ಉಜ 6 / 30 
6 / 41. ಉಜ 6 / 31 
ಉಜ 6 / 30 | 

6 / 33 
ಉಜ 6 / 31 | 6 / 35 
ಉಜ 6 / 33 | 6 / 36 
ಉಜ | 6 / 35 6 / 36 


ಉಜ 


0 - 10 


ಖುಷಿ 
ಖುಷಿ 
ಖುಷಿ 
ಖುಷಿ 
ಖುಷಿ 
ಖುಷಿ 
ಖುಷಿ 
ಖುಷಿ 
ಖುಷಿ 
ಖುಷಿ 


0 - 25 


ಉಜ 


0 - 10 


0 - 25 


635 


ಉಜ 


0 - 10 | 


0 - 25 


6736 


0 - 25 


0 - 10 
4 - 31 
6 - 16 


| 


5 - 74 


ಪಿ . ಆರ್ , 410 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎಂ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಸ್ವಾಧೀನ- 2) 


೧೦೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

ಭಾಗ - ೬ 
ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕಃ ಕಂಇ 67 ಭೂಸ್ವಾತು 2009, ದಿನಾಂಕ: 3ನೇ ಆಗಸ್ಟ್ 2009 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು 
ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4( 1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕಃ ಎಲ್ಎಕ್ಯೂ / ಎಸ್‌ಆರ್‌ / 73 /2007 - 08, ದಿನಾಂಕಃ 20. 03 . 2008ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ , 

ಮತ್ತು ಕರ್ನಾಟಕ ಕಾಯ್ದೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894 ) (1) 5ಎ ಪ್ರಕರಣದ (2) ನೇ ಉಪಪ್ರಕರಣದ ಮತ್ತು 
6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ , ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗ ೯ಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ 
ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ , ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಸಬಾ 

ಗ್ರಾಮ:1 ಅಡಗೂರು, 2 . ದೂಳನಹಳ್ಳಿ, 3. ಪ್ರಭುವನಹಳ್ಳಿ , 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ . ನಂ . | ತರಹ 

ಚಕ್ಕುಬಂದಿ | 

ಭೂ ಸ್ವಾಧೀನದ ಜಮೀನಿನ 
ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ | ಆಕಾರ 

1 . ಗ್ರಾಮ : ಅಡಗೂರು 
ಈರಣ್ಣ ಬಿನ್ ನಂಜುಂಡಯ್ಯ , ಈರಣ್ಣ , ಚೆನ್ನವೀರಯ್ಯ , | 228/4 

229/ 3ಬಿ ಉಳಿಕೆ ನಾಲಾ ಉ ಜ 0 - 05 
ಚೆನ್ನವೀರಯ್ಯ ಬಿನ್ ನಂಜುಂಡಯ್ಯ , 

ಜಮೀನು ಉ . ಜ 
ರೇಣುಕಯ್ಯ ಬಿನ್ ನಂಜುಂಡಯ್ಯ 
- 2 | ಎ . ಬಿ. ಶಿವಣ್ಣ ಬಿನ್ ಬಸವಯ್ಯ ಎ. ಬಿ. ಶಿವಣ್ಣ 

229 / 2 | ಖುಷಿ | ಉ ಜ 228/ 4 | ನಾಲಾ | 229/ 3 | 0 - 02 | 
[ 3 ಹು ಚವೀರಯ್ಯ ಬಿನ್ ಚೆನ್ನವೀರಯ್ಯ ಹುಚ್ಚವೀರಯ್ಯ 

229 / 3ಎ | ಖುಷಿ | ಉ ಜ | 228/4 229 /2 | 229/ 3 | 0- 01 [ 0 - 03 


ಸಂ . 


ಖುಷಿ 


0 - 16 


ರೇಣುಕಯ್ಯ 


0 - 07 


ತರಹೆ 


೧೦೩೯ 
ಚಕ್ಕುಬಂದಿ 

ಭೂ ಸ್ವಾಧೀನದ ಜಮೀನಿನ 
ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ | ಆಕಾರ 
ಉ ಜ | 228/4 [ 229/ 3ಎ 229 / 3ಸಿ | 0 - 04 0 - 13 
231 | ಉ ಜ 1230 / 2ಎ | ಉಜ | 0 - 04 0 - 13 
232 | 231 | ಉ ಜ | ಉ ಜ 0 - 04 0 - 15 


ಖುಷಿ 
ಖುಷಿ 


ಖುಷಿ 


ಖುಷಿ 


ಉ ಜ 


| 


232 | 


ಉ ಜ | ಉ ಜ 


| 


0- 04 


0 - 15 


8 


| 


ಖುಷಿ 


| 


ಉ ಜ | 


232 | ಉ ಜ 


214 


| 0- 04 


. 


0 - 15 


ಭಾಗ - ೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 
ಖಾತೆದಾರರ ಹೆಸರು 

ಅನುಭವದಾರರ ಹೆಸರು | ಸ . ನಂ . 
ಸಂ . 
4 | ಈರಣ್ಣ ಬಿನ್ ನಂಜುಂಡಯ್ಯ 

ಈರಣ್ಣ. 

229 / 3ಬಿ 
ಶಾಂತಮ್ಮ ಕೋಂ ಶಿವಣ್ಣ , 

ಶಾಂತಮ್ಮ 

230 /2ಬಿ 
6 . | ಬಂಡಿಯಪ್ಪ ಉ : ಬಂಡಿರಾಜಣ್ಣ ಬಿನ್ ಬಂಡಿಯಪ್ಪ ಉ . 

231 
ಬಂಡೀಹುಚ್ಚಪ್ಪ | 

ಬಂಡಿರಾಜಣ್ಣ 
| ಎಸ್.ಜಯದೇವಯ್ಯ ಬಿನ್ ಶಿವಣ್ಣ, ಎಸ್ . ಜಯದೇವಯ್ಯ , 232 
ಸಿದ್ದಲಿಂಗಪ್ಪ ಬಿನ್ ಚೆನ್ನಬಸವಯ್ಯ , ಸಿದ್ದಲಿಂಗಪ್ಪ, 
ಎನ್ . ಶಂಕರಯ್ಯ ಬಿನ್ ನಂಜುಂಡಪ್ಪ ಎನ್ . ಶಂಕರಯ್ಯ 
ತಳವಾರಿಕೆ ಇನಾಂ 

ಚಿಕ್ಕಣ್ಣ, ಚಂದ್ರಪ್ಪ, ತಳವಾರಿಕೆ | 233 

ಇನಾಂ 
ದೊಡೋಬಳಯ್ಯ , ಬಿನ್ ಚಿಕ್ಕಣ್ಣ, ದೊಡ್ಡಓಬಳಯ್ಯ , ಲಕ್ಷ್ಮಯ್ಯ , 214/1 
ಲಕ್ಷ ಯ್ಯ ಬಿನ್ ದೊಡ್ಡಯ್ಯ , ಬಸವರಾಜು, 
ಬಸವರಾಜು ಬಿನ್ ಲೇ . ಓಬಳಯ್ಯ , ಸಿ. ಮಹದೇವಯ್ಯ 
ಸಿ. ಮಹದೇವಯ್ಯ ಬಿನ್ ಲೇ . 

ಚಿಕ್ಕಕೆಂಪಯ್ಯ 
| 10 ಗಂಗಯ್ಯ ಬಿನ್ ಗಂಗ 

ಗಂಗಯ್ಯ 

215 / 2ಎ 
| 11 | ಬಸವಯ್ಯ ಬಿನ್ ನಂಜಯ್ಯ ಬಸವಯ್ಯ 

215/1ಎ 
12 ಕೆ. ಕುಮಾರ್ ಬಿನ್ ಕರಿಯಪ್ಪ ಕೆ . ಕುಮಾರ್‌ . 

216/ 1ಬಿ 
13 ಕೆ. ತಿಮ್ಮಯ್ಯ ಬಿನ್ ಕರೇತಿಮ್ಮಯ್ಯ ಕೆ. ತಿಮ್ಮಯ್ಯ 

221 / 5 
( 14 ಹುಚ್ಚಯ್ಯ ಬಿನ್ ಹುಚ್ಚನರಸಯ್ಯ ಹುಚ್ಚಯ್ಯ 

35 
15 | ಸಿದ್ದಬಸವಯ್ಯ ಬಿನ್ ಲೇ . ಸಿದ್ದಪ್ಪ ಸಿದ್ದಬಸವಯ್ಯ 

34 / 3 


1 


ಖುಷ್ಠಿ 


| 


ಉ ಜ | 25 / 2ಎ | 233 | ಉ ಜ 


| 0- 03 


| 0- 10 


ಖುಷಿ 


0 - 03 


| 


0 -10 


241/ 1ಎ | 25 / 1ಎ | 
215 / 2ಎ | 216/ 1 
216 / 1ಎ ಉ ಜ 


ಖುಷಿ 
ಖುಷಿ 


0 - 10 


ಉ ಜ 
ಉ ಜ 
ಉ ಜ 
220 


0 - 03 
0 - 03 


ಉ 


ಜ 


0 - 10 


ಖುಷಿ 


| 216/ 1ಬಿ 


ಉ 


ಜ | 


0 - 03 


0 - 10 


ಖುಷಿ 


219 


ಉ . ಜ . 


ಉ . ಜ . 


0 - 07 


0 - 28 


34 / 1 . 
| 34/ 1 | 


| 


ಖುಷಿ 


| 


34 /1 


ಉ ಜ 


| ಉ ಜ 


0 - 08 


0 - 04 


೧೦೪೦ 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 
ಖಾತೆದಾರರ ಹೆಸರು 

ಅನುಭವದಾರರ ಹೆಸರು | 


(al 


ಸ. ನಂ . | 


ತರಹ 


| 


ಸಂ . 


ಚಕ್ಕುಬಂದಿ 

ಭೂ ಸ್ವಾಧೀನದ ಜಮೀನಿನ 
ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ | ಆಕಾರ 
35 | ಉ ಜ | ಉ ಜ | ಉ ಜ 0- 01 | 0 - 30 


ಚಿಕ್ರಮ 


34 / 1 


* ಖುಷಿ 


261 / 2 


ಖುಷಿ 


ಉ 


ಜ 


| 261/ 1 


ವಿಣಿ | 


ಜ 


0 - 02 


0 - 07 


| ಉ 
| ಉ 


261 / 1 


ಖುಷಿ 


261/ 2 


268 


| 


ಉ 


ಜ 


ಜ 


. 


0 - 05 


0 -18 


268 


ಖುಷಿ 


| 


ಉ ಜ 


| 


ಉ ಜ | 261 / 1 | 267 


0 - 04 


0 - 14 


16 | ಹುಚ್ಚಯ್ಯ ಬಿನ್ ಹುಚ್ಚನರಸಯ್ಯ , 

ರಂಗಧಾಮಯ್ಯ ಬಿನ್ ಹುಚ್ಚನರಸಯ್ಯ , ರಂಗಧಾಮಯ್ಯ , 
ಹುಚ್ಚನರಸಯ್ಯ , ಚಿಕ್ಕನರಸಯ್ಯ , ಹುಚ್ಚನರಸಯ್ಯ , 
ಹನುಮರಂಗಮ್ಮ ಕೋಂ ನರಸಯ್ಯ , ಚಿಕ್ಕನರಸಯ್ಯ , 

ಹನುಮರಂಗಮ್ಮ 
ನರಸಿಂಹಯ್ಯ ಬಿನ್ ನರಸಯ್ಯ 

ನರಸಿಂಹಯ್ಯ 
ಬಸವರಾಜು ಬಿನ್ ಶಿವಣ್ಣ , 

ಬಸವರಾಜು , 
ಎಸ್ .ಕೆಂಪೇಗೌಡ 

ಎಸ್ .ಕೆಂಪೇಗೌಡ 
19 | ಸಿದ್ದಬಸವಯ್ಯ ಬಿನ್ ಸಿದ್ದಪ್ಪ, ಎ.ಆರ್. ರಂಗಸ್ವಾಮಯ್ಯ , 

ಎ. ಆರ್ . ರಂಗಸ್ವಾಮಯ್ಯ ಬಿನ್ ಲೇ . ಸಿದ್ದಬಸವಯ್ಯ 

ರಂಗಯ್ಯ 
20 | ನರಸಿಂಹಯ್ಯ ಬಿನ್ ಹುಚ್ಚನರಸಯ್ಯ , ನರಸಿಂಹಯ್ಯ , ದೊಡ್ಡಮ್ಮ , 
ದೊಡ್ಡಮ್ಮ ಕೋಂ ದಾಸಪ್ಪ , 

ನರಸಿಂಹಮೂರ್ತಿ, 
ನರಸಿಂಹಮೂರ್ತಿಬಿನ್ ರಂಗಯ್ಯ , ಗಂಗಮಾಳಮ್ಮ 
ಗಂಗಮಾಳಮ್ಮ ಕೋಂ 
ನರಸಿಂಹಮೂರ್ತಿ 
ರಂಗಸ್ವಾಮಯ್ಯ ಬಿನ್ಗರಂಗಯ್ಯ , ರಂಗಸ್ವಾಮಯ್ಯ , 
ಮುನಿಯಪ್ಪ ಬಿನ್ ಗವೇರಂಗಯ್ಯ , ಮುನಿಯಪ್ಪ, ನಿಂಗಯ್ಯ , 
ನಿಂಗಯ್ಯ ಬಿನ್ ಗವೇರಂಗಯ್ಯ , ರಾಜಣ್ಣ ರಾಜಣ್ಣ 
ಬಿನ್ ಗವೇರಂಗಯ್ಯ 


| 


267 


| 


ಖುಷಿ 


| 


ಉ ಜ 


| 


ಉ ಜ | 


268 | 266 


| 


0 - 07 


| 


0- 21 


- 266 


ಖುಷಿ 


| 


ಉ ಜ | 


ಉ ಜ | 


269 


ಗಡಿ 


| 0 - 05 


| 


0 - 16 


ಒಟ್ಟು 


ಖುಷಿ 


2 - 02 


2 - 95 


ಭಾಗ - ೬ 


೧೦೪೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 
ಖಾತೆದಾರರ ಹೆಸರು 

ಅನುಭವದಾರರ ಹೆಸರು ಸ . ನಂ . 


ತರಹೆ 


ಚಕ್ಕುಬಂದಿ 
ಪೂರ್ವ | ಪಶ್ಚಿಮ | ಉತ್ತರ 


ಭೂ ಸ್ವಾಧೀನದ ಜಮೀನಿನ 
ದಕ್ಷಿಣ | ವಿಸ್ತೀರ್ಣ | ಆಕಾರ | 


ಸಂ . 


22 


2. ಗ್ರಾಮ : ದೂಳನಹಳ್ಳಿ 

6 / 2 ಖುಷಿ 
671 


5 


ಜ 


3| 


| 


0- 02 


0 - 08 


ಉ ಜ 
ಉ ಜ 


| ಉ 

ಉ 


- 6/ 1 | 
| 11 / 1 
| 11 / 2ಎ 


ಖುಷಿ 


6 / 2 


0 - 02 


ಜ 


0 - 08 


3| 


11 / 1 . 


6 / 1 


ಉ 


ಜ | 


ಉ 


ಜ 


0 - 06 


0 - 21 


ಖುಷಿ 
ಖುಷಿ 


11 / 2ಎ 


11/ 1 


| 11 / 2ಬಿ 


ಉ 


ಜ 


| ಉ 


ಜ 


0 - 03 


0 -11 


11 / 2ಬಿ 


ಖುಷಿ 


| 11 / 2ಎ | 11 / 3 | 


ಉ 


ಜ 


| ಉ 


ಜ 


| 


- 0 - 02 


0 - 07 


ಮರಿಬಸವಯ್ಯ ಬಿನ್ ನರಸೇಗೌಡ ಮರಿಬಸವಯ್ಯ 
23 | ಜಿ. ಹೆಚ್ . ವೀರಣ್ಣ ಬಿನ್ ಹಂಪಣ್ಣ ಬಸವೇಗೌಡ 
24 ಗಂಗಾಣಮ್ಮ , ಗಂಗಮ್ಮ , ಗುರುಸಿದ್ದಪ್ಪ ಗುರುಸಿದ್ದಪ್ಪ 
25 ಗಂಗಾಣಮ್ಮ , ಗಂಗಮ್ಮ , ಗುರುಸಿದ್ದಪ್ಪ, ಸಿದ್ದನಂಜಪ್ಪ , ಗುರುಸಿದ್ದಪ್ಪ, 

ಸಿದ್ದನಂಜಪ್ಪ, ಮಹಲಿಂಗಪ್ಪ ಬಿನ್ ಮಹಲಿಂಗಪ್ಪ, ಗಂಗಮ್ಮ 

ಸಿದ್ದನಂಜಪ್ಪ 
26 | ಚಿಕ್ಕೇಗೌಡ ಬಿನ್ ಲೇ . ಕೆಂಪಯ್ಯ , ಚಿಕ್ಕೇಗೌಡ, ದೊಡ್ಡಮ್ಮ , 

ದೊಡ್ಡಮ್ಮ ಬಿನ್ ಲೇ . ಕೆಂಪಯ್ಯ , ಚಿಕ್ಕದೊಡ್ಡಯ್ಯ , ಸೌಭಾಗ್ಯ , 
ಚಿಕ್ಕದೊಡ್ಡಯ್ಯ ಬಿನ್ ಚಿಕ್ಕಣ್ಣ, ನಾಗಯ್ಯ , ನಂಜುಂಡಯ್ಯ , 
ನಂಜುಂಡಯ್ಯ ಬಿನ್ ಚಿಕ್ಕಣ್ಣ , ಸೌಭಾಗ್ಯ ಜಯಣ್ಣ, ಪ್ರಕಾಶ್ , 
ಕೋಂ ಲೇ . ಹುಚ್ಚಪ್ಪ, ನಾಗಯ್ಯ ಬಿನ್ ದೊಡೇಗೌಡ 
ಲೇ . ಚಿಕ್ಕಣ್ಣ, ಜಯಣ್ಣ ಬಿನ್ ಲೇ . 
ನಂಜುಂಡಪ್ಪ , ಪ್ರಕಾಶ್ ಬಿನ್ ಲೇ . 
ನಂಜುಂಡಪ್ಪ, ದೊಡ್ಡಗೌಡ ಬಿನ್ ಲೇ . 
ನಂಜುಂಡಪ್ಪ 
ಗೋವಿಂದಪ್ಪ ಬಿನ್ ತಿಮ್ಮಯ್ಯ, ಗೋವಿಂದಪ್ಪ , ಸೌಭಾಗ್ಯ 

ಸೌಭಾಗ್ಯ ಕೋಂ ಚಿಕ್ಕೇಗೌಡ 
28 | ಎಂ .ಎಸ್ . ಗಂಗಣ್ಣ ಬಿನ್ ಶಿವಣ್ಣ ಎಂ .ಎಸ್ . ಗಂಗಣ್ಣ 
29 | ಶಿವಣ್ಣ ಬಿನ್ ನರಸಿಂಹಯ್ಯ 

ಸಿದ್ದಲಿಂಗಪ್ಪ , ಶಿವಣ್ಣ 
30 ಮರಿಬಸವಯ್ಯ ಬಿನ್ ನರಸೀಗೌಡ ಮರಿಬಸವಯ್ಯ 


27 


11 / 3 


ಖುಷಿ 


11 / 2ಬಿ | 15 / 8 | 


ಉ 


ಜ 


| ಉ 


ಜ 


| 


0 - 2 


| 


0 - 07 


1578 


0 - 02 


* ಖುಷ್ಟಿ 
ಖುಷಿ 
ಖುಷಿ 


| 
| 


15 / 4ಎ 


11/ 3 | 15 /4ಎ | 
15 / 8 | 15 / 3 | 
15 /4ಎ | 15 / 2 | 


ಉ ಜ | 14 /1ಎ | 0 - 0 1 / 2 
ಉ ಜ 14 /1ಎ | 0 - 0 1/ 2 | 
ಉ ಜ | 

0 - 0 1 / 2 


0 - 02 


15 / 3 


0 - 02 


೧೦೪೨ 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 
ಖಾತೆದಾರರ ಹೆಸರು 

ಅನುಭವದಾರರ ಹೆಸರು | ಸ . ನಂ . 


ತರಹ 


ಚಕ್ಕುಬಂದಿ 

ಭೂ ಸ್ವಾಧೀನದ ಜಮೀನಿನ 
ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ | ಆಕಾರ 
15 / 2 | 15 / 9 | ಉ ಜ 14 /1ಎ | 0 - 0 1 / 2 | 0 - 02 


15/ 2 | 


ಖುಷಿ 


_ 15/ 9 


ಖುಷಿ 


- 0 - 02 


15 / 2 | 16 | ಉ ಜ | 14/ 1ಎ 
15 /9 | 17 /5 | ಉ ಜ | 14 /1ಬಿ | 


16 


ಖುಷಿ 


0 - 0 1/ 2 

0- 05 
0 - 07 


0 - 25 


ಭಾಗಾಯ್ತು 


0 - 59 


34 


14 /1ಎ 


ಖುಷಿ 


11/ 3 | 14/ 1ಬಿ 


15 / 2 


| ಉ 


ಜ 


0 - 05 


0 - 17 


14/1ಬಿ 


ಖುಷಿ 


| 


0 - 35 


31 | ಜಿ.ಹೆಚ್. ವೀರಣ್ಣ ಬಿನ್ ಹಂಪಣ್ಣ ಬಸವೇಗೌಡ, 

ಜಿ . ಹೆಚ್ .ವೀರಣ್ಣ 
ಎಂ . ಚಂದ್ರಪ್ಪ ಬಿನ್ ಮಹಲಿಂಗಯ್ಯ ಎಂ . ಚಂದ್ರಪ್ಪ 
33 ಪಾರ್ವತಮ್ಮ ಕೋಂ ಮರಿಯಣ್ಣ, ಪಾರ್ವತಮ್ಮ , ಗುರುಸಿದ್ದಪ್ಪ , 

ಗಂಗಾಣಮ್ಮ , ಗಂಗಮ್ಮ , ಗುರುಸಿದ್ದಯ್ಯ , ಸಿದ್ದಂಜಪ್ಪ , ಮಹಾಲಿಂಗಪ್ಪ 
ಸಿದ್ಧನಂಜಪ್ಪ , ಮಹಲಿಂಗಪ್ಪ ಬಿನ್ 
ಸಿದ್ದನಂಜಪ್ಪ 
ಸಿದ್ದನಂಜಪ್ಪ ಬಿನ್ ರಂಗಣ್ಣ 

ಬಸವೇಗೌಡ 
ಬಸಪ್ಪ ಬಿನ್ ಉಗ್ರಪ್ಪ 
35 | ಸಿದ್ದನಂಜಪ್ಪ ಬಿನ್ ರಂಗಣ್ಣ 

ಬಸವೇಗೌಡ 
36 ಗುರುಸಿದ್ದಯ್ಯ ಬಿನ್ ಉಗ್ರಪ್ಪ ಗುರುಸಿದ್ದಯ್ಯ 
37 ಶ್ರೀನಿವಾಸಯ್ಯ ಬಿನ್ ರಂಗಯ್ಯ , ವೆಂಕಟರಾಮಯ್ಯ, 
ರಂಗಸ್ವಾಮಯ್ಯ ಬಿನ್ 

ರಂಗಸ್ವಾಮಯ್ಯ 
ಲೇ .ಶ್ರೀನಿವಾಸಯ್ಯ , ವೆಂಕಟರಾಯಪ್ಪ ಶ್ರೀನಿವಾಸಯ್ಯ 

ಬಿನ್ ಲೇ . ರಂಗಯ್ಯ 
38 | ಗೋವಿಂದಯ್ಯ ಬಿನ್ ತಿಮ್ಮಯ್ಯ , ಗೋವಿಂದಯ್ಯ ,ಮೂಡ್ಡಯ್ಯ , 

ಗಂಗಾಧರಪ್ಪ ಬಿನ್ ಮೂಡ್ಡಯ್ಯ ಕಿಟ್ಟಪ್ಪ, ಗಂಗಾಧರಪ್ಪ 
39 ಸಿದ್ದಗಂಗಮ್ಮ ಬಿನ್ ಭೀಮಯ್ಯ , ವೆಂಕಟರಾಯಪ್ಪ, 

ಚಿಕ್ಕಮ್ಮ ಕೋಂ ನಾಗರಾಜಯ್ಯ , ಸಿದ್ದಗಂಗಮ್ಮ , ಚಿಕ್ಕಮ್ಮ 
ವೆಂಕಟರಾಯಪ್ಪ ಬಿನ್ ಲೇ . ರಂಗಯ್ಯ 
ನಂಜಪ್ಪ 

ದೊಡ್ಡನಂಜಪ್ಪ 


17/ 5 


ಖುಷಿ 


| 14 / 1ಎ | 17/5 | 16 | ಉ ಜ 

- 16 | ಕೆರೆ | ಉ ಜ | 17/ 6 
| 5 | ಉ ಜ | 5 | ಉ ಜ 


0- 10 
0 - 02 
0- 12 


0 - 10 


ಖುಷಿ 


| 


0 - 42 


ಖುಷಿ 


24 / 4 


ಉ 


ಜ 


| ಉ 


ಜ 


0 - 06 


0 - 21 


24/4 


24 / 4 


ಖುಷಿ 


ಖುಷಿ 


| 


4 


| 24/ 2 | 


ಉ ಜ 


| ಉ ಜ 


| 


0 - 11 


0- 03 


40 


24/2 


| 


ಖುಷಿ 


| 24/4 | 


22 


| ಉ ಜ 


24 /3 


| 0- 04 


0 - 14 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 
ಖಾತೆದಾರರ ಹೆಸರು 

ಅನುಭವದಾರರ ಹೆಸರು ಸ . ನಂ . 


ತರಹೆ 


೧೦೪೩ 
ಚಕ್ಕುಬಂದಿ 

ಭೂ ಸ್ವಾಧೀನದ ಜಮೀನಿನ 
ಪೂರ್ವ | ಪಶ್ಚಿಮ | ಉತ್ತರ ದಕ್ಷಿಣ | ವಿಸ್ತೀರ್ಣ | ಆಕಾರ 
24/4 | 21/1 | 24 /2 | ಉ ಜ | 0-05 | 0-17 


ಸಂ . 


| 


| 24/ 3 | 17/5 | ಉ ಜ 


21 /1 


0 


-04 


| 0- 14 


22 


| ಉ ಜ 


| 


0- 04 


| 


0 -14 


| 24 /3 | 1773 | 
| 21 /1 | ಕೆರೆ 


44 


ಖುಷಿ 


17/ 2 


0 - 02 


0 - 10 


41 | ಹನುಮಯ್ಯ ಬಿನ್ ಹನುಮಂತಯ್ಯ , ರಾಜಪ್ಪ , ಹನುಮಯ್ಯ , 

24 / 7 

* ಖುಷ್ಠಿ 
ಹನುಮಂತಯ್ಯ ಬಿನ್ ದೊಡ್ಡಯ್ಯ , ಹನುಮಂತಯ್ಯ 

ರಾಜಪ್ಪ ಬಿನ್ ಹನುಮಂತಯ್ಯ 
42 | ಭೀಮಯ್ಯ ಬಿನ್ ದೊಡ್ಡಯ್ಯ , ಭೀಮಯ್ಯ , ಎನ್. ಗಂಗಮ್ಮ , | 22 | ಖುಷಿ 

ಎಸ್. ಗಂಗಮ್ಮ ಕೋಂ ಡಿ. ಆರ್‌. ಎನ್ . ಗಂಗಮ್ಮ 
ಸಿದ್ದಗಂಗಯ್ಯ , ಎನ್ . ಗಂಗಮ್ಮ ಕೋಂ 

ಸಿದ್ದಗಂಗಯ್ಯ 
43 | ರಂಗಯ್ಯ ಬಿನ್ ಗೊನೆಲಕ್ಕೇಗೌಡ | | ಹರಳೂರಯ್ಯ , ರಂಗಯ್ಯ | 21 /1 | ಖುಷಿ 
ಲಕ್ಕಣ್ಣ ಬಿನ್ ಲಕ್ಕ ದಾಸೇಗೌಡ, ರಂಗಯ್ಯ ಲಕ್ಕಣ್ಣ, ರಂಗಯ್ಯ 

173 

17 /3 | ಖುಷಿ 
ಬಿನ್ ಲಕ್ಕಣ್ಣ 
ಒಟ್ಟು 

3 . ಗ್ರಾಮ : ಪ್ರಭುವನಹಳ್ಳಿ 
ಬಸವೇಗೌಡ ಬಿನ್ ನರಸೇಗೌಡ ಬಸವೇಗೌಡ 

212 
46 ಸಿದ್ದಲಿಂಗಪ್ಪ ಬಿನ್ ನರಸಿಂಹಯ್ಯ ಸಿದ್ದಲಿಂಗಪ್ಪ 

S2 / 2 
47 ಕಾಳಮ್ಮ ಕೋಂ ಸೋಮಣ್ಣ, ನಾಗರಾಜು ಕಾಳಮ್ಮ , ನಾಗರಾಜು, 

50 / 1 
ಬಿನ್ ಲಕ್ಕಣ್ಣ , ಬಸವರಾಜು ಬಿನ್ ಲೇ . ಕಾಳಮ್ಮ , ಬಸವರಾಜು 

ಚಿಕ್ಕಬಸಪ್ಪ 
48 . ರಾಮೇಗೌಡ ಬಿನ್ ರೇವಣ್ಣ ಸಿದ್ದಪ್ಪ ರಾಮೇಗೌಡ 

48/ 4 

ಖುಷಿ 
ಮಹಲಿಂಗಪ್ಪ ಬಿನ್ ಚಿಕ್ಕಬಸಪ್ಪ 

ಮಹಲಿಂಗಪ್ಪ 

48/ 5 

ಖುಷಿ 


12 -08 1 / 2 


45 


ಖುಷಿ 


68 . 


ಉ 


ಜ 


| 


0 - 05 


0 - 18 


ಖುಷಿ 


ಗಡಿ 

ಉ ಜ . 
_ 52/3 | ಉಜ | ಗಡಿ 

ಉ ಜ 52/ 2 


50 /1 


0 


- 03 | 


0 - 09 


ಖುಷಿ 


48 


0 - 13 


0 - 49 


47 


0 - 06 . 


| 


0 - 26 


48/ 5 
ಉ ಜ 


| ಉ ಜ 
| 48/ 4 


50 / 1 
50 / 1 


49 


47 


0 - 06 


0 


| | 


0 -26 


ಒಟ್ಟು 


ಖುಷಿ 


ಮೂರುಗ್ರಾಮಗಳ ಒಟ್ಟು ವಿಸ್ತೀರ್ಣ 


ಖುಷಿ 
ಬಾಗಾಯು 


0 - 33 
4 - 39 1 / 2 

0 - 07 
5 - 03 1 / 2 


ಜುಮ್ಮಾ 


- 


೧೦೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

ಭಾಗ - ೬ 

ಘೋಷ್ಟಾರೆ 
ಕ್ರ. ಸಂ . | ಗ್ರಾಮದ ಹೆಸರು 

ಖುಷಿ 

ಭಾಗಾಯ್ತು ಒಟ್ಟು 
1 | ಅಡಗೂರು 2 - 02 

2 - 02 
2 ದೂಳನಹಳ್ಳಿ 

2 - 01 1 / 2 

0 - 07 

2 - 08 1 / 2 
3 ಪ್ರಭುವನಹಳ್ಳಿ 0 - 33 

0 - 33 
ಒಟ್ಟು 4 - 36 1 / 2 

0 - 07 

5 - 03 1 / 2 | 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ . 411 

ಎಂ . ವೆಂಕಟೇಶಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಸ್ವಾಧೀನ- 2) 
ಕಂದಾಯ ಸಚಿವಾಲಯ , ಬೆಂಗಳೂರು 
ಭೂಸ್ವಾಧೀನ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆಘೋಷಣೆ 

ಕ್ರಮಾಂಕಃಕಂಇ 70 ಭೂಸ್ವಾತು 2009, ದಿನಾಂಕಃ 11ನೇ ಆಗಸ್ಟ್ 2009 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೇಮಾವತಿ ನಾಲೆಗಾಗಿ ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು 
ಭೂಸ್ವಾಧೀನ ಕಾಯ್ದೆ 1894ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕಃ ಎಲ್ ಎಕ್ಯೂ /ಎಸ್‌ಆರ್‌/ 75 / 2007-08, ದಿನಾಂಕ: 24.03.2008 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ , 

ಮತ್ತು ಕರ್ನಾಟಕ ಕಾಯ್ದೆ 33/ 1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 ರ (ಕೇಂದ್ರ ಅಧಿನಿಯಮ 1894 ) (1) 5ಎ ಪ್ರಕರಣದ (2) ನೇ ಉಪಪ್ರಕರಣದ ಮತ್ತು 
6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ 
ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ , ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ 
ಭೂಮಿಯ ಆರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷಭೂಸ್ವಾಧೀನಾಧಿಕಾರಿಗಳು, ಹೇಮಾವತಿ ನಾಲಾ ವಲಯ , ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 


ಸಂ . 


ಖುಷಿ 


ರಂಗಪ್ಪ . 


ಓಣಿ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

೧೦೪೫ 
ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್ ಹೋಬಳಿ : ಯಡಿಯೂರು 

ಗ್ರಾಮ : 1. ಕನ್ನಗುಣಿ, 2. ನಡೆಮಾವಿನಪುರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ. ನಂ . | ತರಹ 

ಚಕ್ಕುಬಂದಿ 

- ಭೂ ಸ್ವಾಧೀನದ ಜಮೀನಿನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ | ವಿಸ್ತೀರ್ಣ | ಆಕಾರ 

ಗ್ರಾಮ- 1 :ಕನ್ನಗುಣಿ 
ಮುತ್ತಲಮ್ಮದೇವರು. 

ಕಲ್ಲಯ್ಯ , ಮುತ್ತಲಮ್ಮ 56 

ನಾಲೆ | 

55 / 3ಎ 0 - 04 0 - 09 
ದೇವರು, 

ಜಮೀನು 

ಜಮೀನು 
2 ರಂಗಪ್ಪ ಬಿನ್ ಹುಚ್ಚೇಗೌಡ 

55 / 3ಎ ಖುಷಿ ಉ . ಜ . ಉ . ಜ . 

56 . 

ಓಣಿ 0 - 07 0 - 16 
ಮುತ್ತಯ್ಯ ಬಿನ್ ಹುಚ್ಚೇಗೌಡ, ಕೆ. ಪಿ .ಕೃಷ್ಣಪ್ಪ ಮುತ್ತಯ್ಯ , ಕೆ. ಪಿ. ಕೃಷ್ಣಪ್ಪ , 52 / 2 ಖುಷಿ ಉ . ಜ . _ 53/ 54 

51/ 1 1 - 06 1 - 17 
ಬಿನ್ ಹುಚ್ಚೇಗೌಡ, ಉ . ಪಾಪಯ್ಯ , ಜಯಮ್ಮ , ಮುತ್ತಯ್ಯ , 
ಜಯಮ್ಮ ಕೋಂ ಲೇ . ಚನ್ನೇಗೌಡ 
| ಚಿತ್ತಯ್ಯ ಬಿನ್ ಆಲಪ್ಪ 

ಚಿತ್ತಯ್ಯ 

_ 51 /1 ಖುಷಿ | ಉ . ಜ . | ಉ . ಜ . 52/ 2 | 49/ 1 0 - 21 0 - 57 
| ಚಿತ್ತಯ್ಯ ಬಿನ್ ಆಲಯ್ಯ ಚಿತ್ತಯ್ಯ , ಚಿಕ್ಕಣ್ಣ , 49/1 | ಖುಷಿ | ಉ . ಜ. | ಉ . ಜ. | 51/ 

11 ಗಡಿ | 0 -22 | 0 - 60 
ಖುಷಿ 

2 - 20 2 - 59 
2.ಗ್ರಾಮ:ನಡೆಮಾವಿನಪುರ 
ಚಿತ್ತಯ್ಯ ಬಿನ್ ಆಲಯ್ಯ 

ಚಿತ್ತಯ್ಯ 143 ಖುಷಿ 144 / 1 ಉ . ಜ . ಗಡಿ 

ಉ . ಜ . 0 - 05 

0 -12 
| ಕಾಳಯ್ಯಬಿನ್ ಗೋವಿಂದಯ್ಯ 

ಕಾಳಯ್ಯ 

144 / 1. ಉ . ಜ . 143 ಗಡಿ 142 

0 - 20 0 - 47 
| ಬಾಷಾಸಾಬ್ ಬಿನ್ ಅಬ್ದುಲ್ ಖುದ್ದೂಸ್ | ಭಾಷಾ ಸಾಬ್ 

144 / 2 ಖುಷಿ ಉ . ಜ . 144 / 1 

ಉ . ಜ . 

0 - 03 0 - 07 
ಹುಚ್ಚಯ್ಯ ಕೋಂ ಲೇ . ಕಾಳಯ್ಯ , ಬೋರಯ್ಯ | ಹುಚ್ಚಮ್ಮ , ಬೋರಯ್ಯ , ನಿಂಗಯ್ಯ | 142 | ಖುಷಿ | 

[ ಖುಷಿ | 148 | ಉ . ಜ . 144 / 2 ಉ . ಜ . 

0 - 16 0 - 41 
ಬಿನ್ ಕಾಳೇಗೌಡ, ನಿಂಗಯ್ಯ ಉ . ಕರಿಯಣ್ಣ | ಉ . ಕರಿಯಣ್ಣ, ಮರಿಯಪ್ಪ , 
ಬಿನ್ ಕಾಳೇಗೌಡ, ಕಾಳೇಗೌಡ ಉ . ಸಣ್ಣಪ್ಪ | ನಿಂಗಯ್ಯ ಉ . ಪಾಪಯ್ಯ , 
ಬಿನ್ ಕುಂಬಳಯ್ಯ , ಮರಿಯಪ್ಪ ಬಿನ್ | ಲಕ್ಷ್ಮಮ್ಮ, ನಿಂಗಯ್ಯ , ಕಾಳೇಗೌಡ 
ಕಾಳೇಗೌಡ, ನಿಂಗಯ್ಯ ಉ . ಪಾಪಯ್ಯ ಬಿನ್ 

ಉ . ಸಣ್ಣಪ್ಪ , ಮುದ್ದಲಿಂಗಯ್ಯ , 
ಮರಿಸಿದ್ದೇಗೌಡ, ಸಿದ್ದಯ್ಯ ಬಿನ್ 

ಸಿದ್ದಯ್ಯ 


ಒಟ್ಟು 


ಖುಷಿ 


142 


10 | 


| 


149/ 1 


| 


0 -15 


0 - 35 | 


೧೦೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೧೭, ೨೦೦೯ 

ಭಾಗ - ೬ 
ಮರಿದೊಡೇಗೌಡ, ನಿಂಗಯ್ಯ ಬಿನ್ 
ಕುಂಬಳಯ್ಯ , ಲಕ್ಷ್ಮಮ್ಮ ಕೋಂ ಲೇ . 
ಮುದ್ದಲಿಂಗಯ್ಯ , ಮುದ್ದಲಿಂಗಯ್ಯ ಬಿನ್ 
ಕುಂಬಳಯ್ಯ 
ರಿಯಾಜುದ್ದೀನ್ ಬಿನ್ ಅಮಿರುದ್ದೀನ್, | ಅ . ರಹೀಮತ್‌ , ಎನ್ . ಆರ್ . | 148 | ಖುಷಿ | ಉ . ಜ. | ಉ . ಜ , | 142 
ಶಾಹೀನ್ ತಾಜ್ ಕೋಂ ಲೇ . ಅಬ್ದುಲ್ ನಿಸ್ಸಾರ್ ಅಹ ಮದ್, 
ಆರೀಫ್ , ಎನ್.ಆರ್. ಅಬ್ದುಲ್ ಸಾದಿಕ್ ರಿಯಾಜುದ್ದೀನ್ ವಾಹಬ್ 
ಬಿನ್ ಲೇ . ಅಬ್ದುಲ್ ರೆಹಮಾನ್ ಸಾಹೇಬ್, ಸಾಬ್ , ರಿಯಾ ಜುದ್ದೀನ್ , 
ಎನ್. ಆರ್ . ನಿಸ್ಸಾರ್ ಅಹಮದ್ ಉ . ಶಾಹೀನ್ ತಾಜ್ , 
ಉಬ್ದುಲ್ ಆಫೀಜ್ ಬಿನ್ ಅಬ್ದುಲ್ ಎನ್ . ಆರ್. ಅಬ್ದುಲ್ 
ರೆಹಮಾನ್ ಸಾಹೇಬ್ 

ಸಾದಿಕ್ , ಎನ್ . ಆರ್ . 
ನಿಸ್ಸಾರ್ ಅಹ ಮದ್ ಉ . 

ಅಬ್ದುಲ್ ಆಫೀಜ್ 
11 | ಹಯಾತ್ ಸಾಬ್ ಬಿನ್ ಪಾಶ ಸಾಬ್ ಅ. ರಹಿಮಾನ್ , ಹಯಾತ್ 149/ 1 | ಖುಷಿ | ಉ . ಜಿ . | ಉ . ಜ . | 148 

ಸಾಬ್ 
ಲಕ್ಕಮ್ಮ ಕೋಂ ಲೇ . ನಂಜಯ್ಯ , ಎನ್ . ಲಕ್ಕಮ್ಮ , 

149 / 2 

ಉ . ಜ . ಉ . ಜ . 
ಸಿದ್ದಲಿಂಗಯ್ಯ ಬಿನ್ ಲೇ . ನಂಜಯ್ಯ , ಎನ್ . | ಎನ್. ಸಿದ್ದಲಿಂಗಯ್ಯ , 
ನಾಗಯ್ಯ ಬಿನ್ ಲೇ . ನಂಜಯ್ಯ , ಶಿವಣ್ಣ ಬಿನ್ ಎನ್ . ನಾಗಯ್ಯ , ಶಿವಣ್ಣ 
ಲೇ . ನಂಜಯ್ಯ 
ಅಂಜಾದ್ ಬಿನ್ ಅ . ವಹಾಬ್ , ಟಿ . 

ಅಂಜಾದ್ , ಟಿ . ಶ್ರೀನಿವಾಸ | 14973 | ಖುಷಿ | ಉ . ಜ . | ಉ . ಜ. | 149/ 2 
ಶ್ರೀನಿವಾಸ ಬಿನ್ ಲೇ . ತಮ್ಮಯ್ಯ 
14 | ಟಿ. ಶ್ರೀನಿವಾಸ ಬಿನ್ ಲೇ . ತಮ್ಮಯ್ಯ ಟಿ.ಶ್ರೀನಿವಾಸ 

149 / 4 | ಖುಷಿ | ಉ . ಜ . | ಉ . ಜ. 149/ 3 
15 | ಟಿ. ಶ್ರೀನಿವಾಸ ಬಿನ್ ಲೇ . ತಮ್ಮಯ್ಯ ಟಿ. ಶ್ರೀನಿವಾಸ 

149 / 5 ಖುಷಿ ಉ . ಜ . ಉ . ಜ . 149/ 4 
16 | ಪವಾರ್ ಅ. ಖಾದರ್‌ ಬಿನ್ ಜಾಕಿಸಾಬ್ | ಸಿದ್ದಗಂಗಯ್ಯ 

150 / 1 | ಖುಷಿ | ಉ . ಜ . | ಉ . . | 150/ 2 


| 


149/ 2 


0 - 04 


0 - 10 


12 


ಖುಷಿ 


149/ 1 


149 / 3 


0 - 04 


0 - 10. 


149/ 4 


0 - 09 


0 - 23 


| 


149/ 5 


0 - 04 


0 - 10 


150 / 2 


0 - 05 


0 - 13 


150/ 3 


0 - 03 


0 - 07 


*)12 


ಖುಷಿ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

೧೦೪೭ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ . ನಂ . | ತರಹ 

ಚಕ್ಕುಬಂದಿ 

- ಭೂ ಸ್ವಾಧೀನದ ಜಮೀನಿನ 

( ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ | ವಿಸ್ತೀರ್ಣ | ಆಕಾರ | 
ಖಮ್ರುದ್ದೀನ್‌ ಬಿನ್‌ ಬುರಾನುದ್ದೀನ್, ಗೌಸ್ | ಅಮೀರುದ್ದೀನ್ 

150 /2 | ಖುಷಿ | ಉ . ಜ. | ಉ . ಜ . 149/5 | 150/ 1 0 - 05 0 - 11 
ಮೊಹಿದ್ದೀನ್ ಬಿನ್ ಬುರಾನುದ್ದೀನ್ | ಖಮ್ರುದ್ದೀನ್, ಗೌಸ್ 

ಮೊಹಿದ್ದೀನ್ 
18 ಜಯಮ್ಮ ಕೋಂ ಪುಟ್ಟಸ್ವಾಮಯ್ಯ , 

| ಜಯಮ್ಮ , 150/ 3 ಖುಷಿ ಉ . ಜ . ಉ . ಜ . 150/ 1 150/ 7 

0 - 02 

0 - 04 
ಎಸ್ . ನಿಂಗೇಗೌಡ ಬಿನ್ ಲೇ . ಸಿದ್ದೇಗೌಡ | ಎಸ್ . ನಿಂಗೇಗೌಡ 
19 ಕಲ್ಲಪ್ಪ , ಚನ್ನಪ್ಪ , ರಾಜಶೇಖರ್ ( ಜಂಟಿ) ಬಿನ್ | ಕಲ್ಲಪ್ಪ , ಚನ್ನಪ್ಪ , ರಾಜಶೇಖರ್ | 

_ 150/ 7 | ಖುಷಿ ಉ . ಜಿ. ಉ . ಜ . 150 / 3 151 / 2 

0 - 02 0 - 04 
ನಿಂಗಯ್ಯ 

( ಜಂಟಿ) 
20 [ ಜಯಮ್ಮ ಕೋಂ ಪುಟ್ಟಸ್ವಾಮಯ್ಯ ಜಯಮ್ಮ 

151/ 2 ಖುಷಿ ಉ . ಜ . ಉ . ಜ . 150/ 7 _ 151/ 1 0 - 04 

0 - 09 
21 ರಾಜಣ್ಣ ಬಿನ್ ಈರಯ್ಯ 

ರಾಜಣ್ಣ 

151 / 1 

ಉ . ಜ . ಉ . ಜ . 151 / 2 152/ 5 0 - 04 0 - 09 
22 ಎನ್. ರಾಜಣ್ಣ ಬಿನ್ ಈರಯ್ಯ 

ಎನ್. ರಾಜಣ್ಣ 

152/ 5 ಖುಷಿ ಉ . ಜ . ಉ . ಜ . 151 / 1 152/ 2 0 - 02 0 - 04 
23 ಅಮೀರ್‌ ಬಿನ್ ಸಾಬುಸಾಬ್, ಗೌಸ್‌ಫೀರ್‌ | ಎನ್ . ರಾಜಣ್ಣ 

152/ 2 

ಉ . ಜ . ಉ . ಜ . 152 / 5 152/ 3 0 - 04 0 - 09 
ಬಿನ್ ಚಿಕ್ಕಲಾಲೂಸಾಬ್ , ಎನ್. ರಾಜಣ್ಣ 

ಬಿನ್ ಈರಯ್ಯ 
24 | ಮೇಹರೂನ್ನಿಸಾ ಕೋಂ ಲೇ . ಷೇಕ್ ಷೇಕ್ ಅಹಮದ್ , 

152/ 3 | ಖುಷಿ | ಉ . ಜ . | ಉ . ಜ . 152/ 2 | 153 /1ಬಿ 0 - 06 0 - 13 
ಅಹಮದ್ 

ಮೆಹರೂಸಾ 
ಲಕ್ಷ ಮ್ಮ ಕೋಂ ವೆಂಕಟಯ್ಯ | ಲಕ್ಷ ಮ್ಮ 

153 /1ಬಿ ಉ . ಜ . 

93/3ಎ2 

0 - 04 

0 - 09 
26 | ಅಬ್ದುಲ್ ಗಫಾರ್ ಬಿನ್ ಅಬ್ದುಲ್ ರಹೀಂ ಅಬ್ದುಲ್ ಗಫಾರ್ 

93/ 3ಎ2 93/ 3ಬಿ ಉ . ಜ . 153 / 1ಬಿ ಉ . ಜ . 

0 - 02 

0 - 05 
27 | ಅಬ್ದುಲ್ ಗಫಾರ್ ಬಿನ್ ಅಬ್ದುಲ್ ರಹೀಂ ಅಬ್ದುಲ್ ಗಫಾರ್ 

93 /3ಬಿ ಖುಷಿ 93 / 3ಸಿ ( 93/ 3ಎ2 ಉ . ಜ . 

ಉ . ಜ . 

0 - 02 0 - 05 
28 | ಲಕ್ಕಮ್ಮ ಕೋಂ ಲೇ . ನಂಜಯ್ಯ , ಲಕ್ಕಮ್ಮ , 

153 /1ಬಿ | ಖುಷಿ | 92/1ಎ | 93/ 2 | ಉ . ಜ . | 93 / 3ಬಿ 0 - 08 0 - 19 
ಎನ್. ಸಿದ್ದಲಿಂಗಯ್ಯ ಬಿನ್ ಲೇ . ನಂಜಯ್ಯ , ಎನ್. ಸಿದ್ದಲಿಂಗಯ್ಯ , 

ಉ . ಜ . 
ಎನ್ . ನಾಗಯ್ಯ ಬಿನ್ ಲೇ . ನಂಜಯ್ಯ , | ಎನ್ . ನಾಗಯ್ಯ , ಶಿವಣ್ಣ 
ಶಿವಣ್ಣ ಬಿನ್ ಲೇ . ನಂಜಯ್ಯ 


93 / 2 


| ಖುಷಿ | 


ಖುಷ್ಟಿ | 


ಖುಷಿ 


೧) 


೧೦೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೧೭, ೨೦೦೯ 

ಭಾಗ - ೬ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು | ಸ . ನಂ . | ತರಹ 

ಚಕ್ಕುಬಂದಿ 

ಭೂ ಸ್ವಾಧೀನದ ಜಮೀನಿನ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ಆಕಾರ 
29 ಮುಮ್ರಾಜ್ ಅಹಮದ್ ಬಿನ್ ,ಕೆ. ಅಬ್ದುಲ್ | ಮುಮ್ರಾಜ್ ಅಹಮದ್ 92/ 1ಎ | ಖುಷ್ಟಿ | 92/ 2 93/ 3ಸಿ ಉ . ಜ . ಉ . ಜ . 0 - 02 0 - 05 

ಕರೀಂ ಸಾಬ್ 
ಜೆ.ರಾಮಚಂದ್ರಯ್ಯ ಬಿನ್ ಹೆಚ್ . ವೈ . ಮುಮ್ರಾಜ್ ಅಹಮದ್ 92/2 ಖುಷಿ 93/3 | 92 /1ಎ ಉ . ಜ . ಉ . ಜ . 

0 - 02 

0 - 05 
ಜವರಯ್ಯ , ಮುಮ್ರಾಜ್ ಅಹಮದ್ ಬಿನ್ 
ಕೆ . ಅಬ್ದುಲ್ ಕರೀಂ 
ಮ . ಸುಲೇಮಾನ್ ಬಿನ್ ಅಮೀರ್ ಸಾಬ್ , | ಜೆ.ರಾಮಚಂದ್ರಯ್ಯ , 

92 / 3 | 

92 / 2 | ಉ . ಜ . | ಉ . ಜ . 0 - 02 0 - 05 
ಜೆ. ರಾಮಚಂದ್ರಯ್ಯ ಬಿನ್ ಲೇ . ಹೆಚ್ . ಮ . ಸುಲೇಮಾನ್ , ಜೆ . 
ವೈ . ಜವರಪ್ಪ 

ರಾಮಚಂದ್ರಯ್ಯ 
32 | ಗೌಸ್‌ಫೇರ್‌ ಬಿನ್ ಅಬ್ದುಲ್ ಖಾದರ್‌, ಗೌಸ್‌ಫೀರ್‌, ಸಿ . ರಾಮು 91 / 1 

_ 91 /2 92/ 3 ಉ . ಜ . 

ಉ . ಜ . 0 - 02 0- 05 
ಸಿ.ರಾಮು ಬಿನ್ ಚಿಕ್ಕಶೆಟ್ಟಿ 
33 ಗೌಸ್‌ಫೇರ್‌ ಬಿನ್ ಅಬ್ದುಲ್ ಖಾದರ್‌, ಗೌಸ್‌ಪೀರ್‌, ಸಿ .ರಾಮು 91 / 2 

90/ 1 91 /11 ಉ . ಜ . 

ಉ . ಜ . 0 - 02 

0 - 05 
ಸಿ . ರಾಮು ಬಿನ್ ಚಿಕ್ಕಶೆಟ್ಟಿ 
34 | ಗೌಸ್‌ಪೀರ್ ಬಿನ್ ಅಬ್ದುಲ್ ಖಾದರ್ , ಗೌಸ್ಫೀರ್, ಸಿ. ರಾಮು 90/ 1 ಖುಷಿ | 90 /2 | 91 / 2 | ಉ . ಜ . ಉ . ಜ . 0 - 05 0 - 12 

ಸಿ . ರಾಮು ಬಿನ್ ಚಿಕ್ಕಶೆಟ್ಟಿ 
35 | ಮ .ಫೀರ್‌ ಬಿನ್‌ ಅಮೀರ್ ಸಾಬ್ 

ಮ . ಫೀರ್‌ 90 / 2 ಖುಷಿ - 8971 

ಉ . ಜ . ಉ . ಜ . 101 

0 - 22 0 - 52 
36 | ಕಂ . ಮ .ಫೀರ್‌ ಸಾಬ್ 

ಕಂ . ಮ .ಫೀರ್ ಸಾಬ್ - 8971 ಖುಷಿ | ಉ . ಜ , 90/ 2 | ಉ . ಜ , | ಉ . ಜ . 0 - 18 0 - 46 
ಒಟ್ಟು 

4 - 28 
ಎರಡು ಗ್ರಾಮಗಳ ಒಟ್ಟು ವಿಸ್ತೀರ್ಣ ಖುಷಿ 

7 -08 
ಘೋಷ್ಟಾರೆ 
ಕ್ರ. ಸಂ . | ಗ್ರಾಮದ ಹೆಸರು | ಖುಷ್ಠಿ 
| ಕನ್ನಗುಣಿ 

2 - 20 
ನಡೆಮಾವಿನಮರ 

4 - 28 

4 - 28 
ಒಟ್ಟು 

7 - 08 

7 - 08 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್ , 412 

ಎಂ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಸ್ವಾಧೀನ- 2) 


ಖುಷಿ 


ಒಟ್ಟು 
2 - 20 | 


